UNIVERSAL 
LIBRARY 
Ne 


OU 19874 


4೬೬11೬೮1] 
IVSHAINN 


ಲ 





ನಮ್ಮನ್ನಾಳುವ ಮಹಾಸ್ವಾನಿಯವರು 


ಬುದ್ಧಿಯ ಕಥೆಗಳು 


(ಪ್ರಥಮ ಸಂಪುಟ) 


ದೇವುಡು ನರಸಿಂಹಶಾಸ್ತ್ರಿ), ಎಂ.ಎ, 


ತಡ ಸ 
ಎಾಜಖಿಯ ೧೫ 7... Dn, 


ಗಿ 
Dutk ಎ೨ ಎ. 3 ಇ - 
| LL 


BRIGADE 1, bi his LCN 
PRINTED AT 
THE STANDARD PRESS 


EBANGALCRE CITY 
1929 


AN Rights Reserved 
Price 0— 4-0] [ಬೆಲೆ 0--೪--ಂ 


ಬುದ್ದಿಯ ಕಥೆಗಳು 


ಎ ಟು. 1951 
(ದ್ವಿತೀಯ ಸಂಪುಟ) 


Gece 195 


ದೇವುಡು ನರಸಿಂಹಶಾಸ್ತ್ರಿ, ಎಂ ಎ, 


| 
೩196 
ಲ್‌ 


ಸಿದ್ಧವಾಗುತ್ತಿದೆ. 


ಎರಡನೆಯ ಮುದ್ರಣದ ಮುನ್ನುಡಿ. 


ಮೈಸೂರು ವಿದ್ಯಾಭ್ಯಾಸದ 'ಶೌಶಾಖೆಯವರು ಇದನ್ನು ಸಂಸ್ಥಾ 
ನದ ಕಾಲೆಗಳಲ್ಲಿ ಉಪಾಧ್ಯಾಯರ ಉಪಯೋಗಕ್ಕೆಂದು ಶಿಫಾಕಸು 
ಮಾಡಿದ್ದಾರೆ. 


ಮಹಾಜನರ ವಿಶ್ವಾಸದಿಂದಲೂ, ತಿದ್ಯಾಭ್ಯಾಸದ ಇಲಾಜೆ 
ಯವರ ಔದಾರ್ಯದಿಂದಲೂ ಈ ಪುಸ್ತಕವು ಎರಡನೆಯ ಮುಡ್ರಣ 
ವನ್ನು ಕಂಡಿತು. ಈ ಸೌಜನ್ಯಕ್ಕಾಗಿ ನಾನು ಉಭಯರಿಗೊ ಬಹಳ 
ಕೃತಜ್ಞನಾಗಿದ್ದೇನೆ. 

ಹಾಗೆಯೇ ಇದೇರೀತಿಯಾಗಿ ಪ್ರಾಥಮಿಕ ಶಾಲೆಗಳ ಎರಷ 
ನೆಯ ತರಗೆತಿ ಯಲ್ಲಿ ನೀತಿಬೋಧೆಗೆ ಅನುಕೂಲವಾಗಿರುವ “ಬುದ್ಧಿಯ 
ಕಥೆಗಳು” ಎರಡನೆಯ ಸಂಪುಟವೂ ಇಷ್ಟರಲ್ಲಿಯೇ ಸಿದ್ಧವಾಗುವುದು 
ಎಂಬುದನ್ನು ವಾಚಕವೃುಂದದಲ್ಲಿ ನಿಜ್ಮಾಪಿಸಲು ಎಳೆಸುತ್ತೇನೆ. 


ಇತ್ತಿ, 
ಗ್ರಂಥಕರ್ತ. 


ವೊದಲನೆ ತು ಮುದ್ರಣಕ್ಕೆ ಮುನ್ನುಡಿ, 


ಮೈಸೂರು ಸರಕಾರದನರು ಪ್ರಾಥಮಿಕ ಶಿಕ್ಷಣ ಶಾಲೆಗಳಲ್ಲಿ 
ವಿಧಿಸಿತುವ ಸೀತಿಯೋಧೆೆ ಅನುಶೂಲಿಸರೆುವದು pi ಕಥೆಗಳನ್ನು 
ಶೇಖರಿಸಿದೆ. ಮಕ್ಕಳಿಗಾಗಿ ಮಕ್ಕಳ ಮಾತಿನಫ್ಲಿ ಬರೆಯುವುದು 
ಸುಲಭ ಸಾನ್ಯವಲ್ಲನೆಂದು ಎಲ್ಲರೂ ತಿಳಿದಿರಲ, ಹೊಸದಾಗಿ ಹೇಳ 
ಬೇಕಾದುದೇನೂ ಇಲ್ಲ. 


ಒಂದನೇ ತರಗತಿಯ ಉಪಸೋಗಕ್ಕಾಗಿ ಬರೆದಿರುವ ಈ 
ಪುಸ್ತಕನಲ್ಲಿ ನೀತಿಯನ್ನು ಕಂಶೋಕ್ಷವಾಗಿ ಹೇಳಿಲ್ಲ. ಆ ನೀತಿಯ 
ಸ್ವರೂಪವು ಮಕ್ಕಳ ಮನಸ್ಸಿನಲ್ಲಿ ಮೂಡಲು ಅನುಕೂಲಿಸುವಂತೆ 
ಕಥೆಗಳನ್ನು ಮಾತ್ರ ಹೇಳಿದೆ. 


ಈ ತರಗತಿಯಲ್ಲಿ ಇರುವ ಮಕ್ಕಳು ಸುಮಾರು ೬-೮ರ ವರೆ 
ಗಿನ ನಯಸ್ಬನನರು. ಅನರಿಸ ಬೇಸರವಾಗದಂತೆ ಹೇಳಿಕೊಟ್ಟರೆ 
ಕಲಿಯುವುದು ಹೆಚ್ಚು ಸಂಭನ. ಅದರಲ್ಲೂ ತಾಯಿಯರು ಮಾಡು 
ವಂತೆ ಔಸ ವ ಗುಳಿಗೆಯನ್ನು ಸಕ್ಕರೆಯಲ್ಲಿ ಹುಗಿದಿಟ್ಟು ತಿನ್ನಿಸು 
ವುದು ಬಲು ಕ್ಷೇನು ಹಾಗೂ ಲಾಭಕರ. ಈ ಒಂದನೇ ವರ್ಷದ 
ನೀತಿ ಪಾಠವೂ ಹಾಗೆಯೇ ಆಗಬೇಕು. ಉಪಾಧ್ಯಾಯರು ಮೊದಲು 
ದಿವಸ ರಸನತ್ತಾಗುವಂತೆ ಕಥೆಯನ್ನು ಹೇಳುವುದು; ಎರಡನೆಯ 
ದಿನೆಸ ಹುಡುಗರಿಂದರೇ ಹೇಳಿಸುವುದು; ಮೂರನೆಯ ದಿವಸ 
ಅದನ್ನು ನಾಟಕದಂತೆ ಆಡಿ ತೋರಿಸುವುದು; ಇದಿಷ್ಟೂ ಮಾಡುವ 
ವೇಳೆಗೆ ಆಗಲೇ ಕಥೆ ಯಲ್ಲಿರುನ ನೀತಿಯು ಹುಡುಗರ ಮನ್ನ್ಬಗೆ 
ಹಿಡಿದಿಶುತ್ತದೆ. ಹೀಗಾಗ ಬೇಕೆಂದೇ, ನೀತಿಯೊಂದನ್ನು ಹುಡುಗರ 


III 


ಮುಂದಿಟ್ಟು ಕಥೆಯನ್ನು ಹೇಳಬಾರದೆಂದೆ ಇದರಲ್ಲಿ ನೀತಿಗೆಳನ್ನು 
ಬರೆದಿಲ್ಲ. 


ಈ ಪುಸ್ತಕದಲ್ಲಿ ಒಟ್ಟು ಹದಿನಾಲ್ಕು ಕಥೆಗಳಿವೆ. ಇನ್ರಗೆಳಲ್ಲಿ 
ತಂದೆತಾಯಿಗಳಿಗೆ ನಿಧೇಯರಾಗಿರುವುದು ಎಂಬುದನ್ನು ತೋರಿಸಲು 
೧ ಮತ್ತು ೮ ನೆಯ ಕಥೆಗಳೂ, ಉಪಾಧ್ಯಾಯರಿಗೆ ವಿಧೇಯರಾಗಿ 
ರುವುದು ಎಂಬುದನ್ನು ೨-೯ ನೆಸುವೂ, ರಾಜರಿಗೆ ವಿಧೇಯರಾಗಿ 
ರುವುದು ಎಂಬುದನ್ನು ೩ - ೧೦ ನೆಯವೂ, ನಿಜವನ್ನೇ ಹೇಳುವುದು 
ಎಂಬುದನ್ನು ೪-೧೧ ನೆಯವೂ, ಶುಚಿತ್ವ ಎಂಬುದನ್ನು ೫-೧೨ 
ನೆಯವೂ, ಪ್ರಾಣಿಗಳಲ್ಲಿ ದಯೆ ಎಂಬುದನ್ನು ೬-೧೩ ನೆಯವೂ, 
ಕಾಲಕ್ಕೆ ಸರಿಯಾಗಿ ಪಾಠಶಾಲೆಗೆ ಬರುವುದು ಎಂಬುದನ್ನು ೭ - ೧೪ 
ನೆಯವೂ ಬೋಧಿಸುವುವು. ಇವುಗಳಲ್ಲಿ ಮೊದಲನೆಯ ಏಳು ಕಥೆ 
ಗೆಳು “ಎ” ಕ್ಲಾಸಿಗ್ಳೂ ಕೊನೆಯ ಏಳು ಕಥೆಗಳು “ಬಿ” ಕ್ಲಾಸಿ 
ಗೂ ಆಗಬೇಕೆಂದು ಹೀಗೆ ಮಾಡಿದೆ. 


ಈ ಕಥೆಗಳಿಂದ ಬೋಧಕರಿಗೊ ಬಾಲಕರಿಗೊ ಕಿಂಚಿತ್ತಾ 
ದರೂ ಪ್ರಯೋಜನವಾದಕೆ ಇದಕ್ಕಾಗಿ ಪಟ್ಟ ಶ್ರಮನೆಲ್ಲವೂ ಸಾರ್ಥ 
ಕವಾಗುವುದು, ಇದನ್ನು ಅಮೂಲಾಗ್ರವಾಗಿ ಪರಿಶೋಧಿಸಿ ತಮ್ಮ 
ಸಲಹೆಗಳನ್ನೂ ಅಭಿಪ್ರಾಯಗಳನ್ನೂ ಸೂಚಿಸಿರುವ ವಿದ್ವಾಂಸರಿಗೆ 
ಲೇಖಕನು ಚಿರಕಾಲ ರುಣಿಯಾಗಿದ್ದಾನೆ. 


ಇತ್ತಿ 
ಗ್ರಂಥಕರ್ತ. 


IV 





ನಿಷಯಾನುಕ್ರ ಮಣಿಕೆ, 

ಒಂದನೆ ಭಾಗೆ ಪುಟ. 

1. ತಿಮ್ಮ. t 

2. ಬಾಳೆಯೂ ಸುಗಂಧರಾಜನೂ. 5 

ಸೋಮೇಗೌಡ. 9 
4. ಕರ್ಣ. 12 
5. ಗರುಡನೂ ಗೂಬೆಯೂ, 15 
6. ಸುಬ್ಬೂ ಶಿವೂ. 19 
7. ಪುಟ್ಟೂ. 23 

ಎರಡನೆ ಭಂಗ 

8. ತಂದೆಯೂ ಮಕ್ಕಳೂ. 27 
9. ಹುಲಿಯೂ ಚಜಿಕ್ಕೂ. 31 
10. ಕಾರುಗಳ್ಳಿಸ ವೀರಾಜಯ್ಯ. 34 
11. ನೇರಿಲು ಹಣ್ಣಿನ ಕಥೆ. 36 
12. ಶಿಲಾದಿತೃ. 40 
13. ಬಡಗಿಗಳೂ ಆನೆಯೂ. 43 
14. ರಾಮೂ ಶ್ಯಾಮೂ. 47 


ವಿ. ಸೂ:--ಒಂದಡೆಸೆಯ ಭಾಗವನ್ನ “ಎ? ಕ್ಲಾಸಿನಲ್ಲೂ ಎರಡನೆಯ ಭಾಗ 
ವನ್ನು " ಬಿ?' ಕ್ಲಾಸಿನೆಲ್ಲೂ ಉಪಯೋಗಿಸುವುದು 


es 


ಬುದ್ಧಿಯ ಕಥೆಗಳು. 





೧. ತಿಮ್ಮ 

ಬೆಂಗಳೂರಿನಲ್ಲಿ. ಒಂದು ಮಾವಿನ 
ತೋಪು. ಆ ತೋಪಿನಲ್ಲಿ ಒಂದು ಹಿಂಡು 
ಕಪಿಗಳು ಇದ್ದವು. ಅನು ತಮ್ಮ ಮರಿಗಳ 
ನ್ನೆಲ್ಲಾ ಕಟ್ಟಿಕೊಂಡು ದಿನವೂ ತಿಂಡಿಗಾಗಿ 
ಬೀದಿಬೀದಿ ಆಲೆಯುತ್ತಿದ್ದವು. ತಾಯಿತಂದೆ 
ಕಪಿಗಳು, ಮರಿಗಳನ್ನು ಕರೆದು "" ಜೊಕೇ! 
ಹಿಂಡು ಬಿಟ್ಟು ಹೋದೀರಿ!'' ಎಂದು ಆಗಾಗ 
ಹೇಳುತ್ತಿದ್ದವು. 

ಆ ಹಿಂಡಿನಲ್ಲಿ ತಿಮ್ಮ ಎಂಬ ಒಂದು 
ಮರಿ ಇತ್ತು. ಆದು ಒಂದು ದಿನ «« ಯಾವಾ 
ಗಲೂ ಇವರ ಜೊತೆಯಲ್ಲಿಯೇ ಏಕೆ ಹೋಗ 
ಬೇಕು? ಇಂದು ನಾನೇ ಬೇರೆ. ಹೋಗು 


ಹಜ್‌ಗೆ ವ್ಯಾ 





ಎಕ ತಪ 
2 ES 0 | 
| 


ಎರ ತಾಭಕ್ಳ (| ಸನ I 


ತಿ 


ತ್ರೇನೆ'' ಎಂದುಕೊಂಡಿತು. ಅಂದು ಹಾಗೆ 
ಯೇ, ಅವರೆಲ್ಲರೂ ಹೋಗುತ್ತಿದ್ದ ದಾರಿ 
ಯನ್ನು ಬಿಟ್ಟು, ಮತ್ತೊಂದು ಹಾದಿಯನ್ನು 
ಹಿಡಿಯಿತು. ಎಂದಿನಂತೆ ಮರಿಗಳೆಲ್ಲ ಜತೆ 
ಯಲ್ಲಿ ಬರುತ್ತಿವೆ ಎಂದು ದೊಡ್ಡ ಕಪಿಗಳೂ 
ಮುಂದು ಮುಂದಕ್ಕೆ ಹೋದವು. ತಿಮ್ಮನು 
ಹಿಂದೆ ಉಳಿದುದು ಯಾರಿಗೂ ತಿಳಿಯದು. 


ತಿಮ್ಮನು ಕೊಂಚದೂರ ಹೋಗುವುದ 
ರೊಳಗಾಗಿ, ಒಂದು ನಾಯಿ ಬಂತು; ತಿಮ್ಮ 
ನನ್ನು ಕಂಡು ಬೊಗಳಿತು. ಅದನ್ನು ಕಂಡು 
ಕೆಲವರು ತುಂಟಿ ಹುಡುಗರು ಬಂದರು. 
ತಿಮ್ಮನನ್ನು ಬೇಕಾದಷ್ಟು ಕೀಟಲೆ ಮಾಡಿ 
ದರು. ಕೆಲವರು ಮುಖವನ್ನು ಉದ್ದಮಾಡಿ, 
೬ಗುರ್‌ಗುರ್‌'' ಎಂದು ಅಣಕಿಸಿದರು. ಮತ್ತೆ 
ಕೆಲವರು ಸೃಚಪ್ಪಾಳೆ ಯಿಟ್ಟು «" ಕೋತೀ 
ತಿಮ್ಮಾ! ಲೇ! ಕೋತೀ ತಿಮ್ಮಾ! '' 
ಎಂದು ಅದನ್ನು ರೇಗಿಸಿದರು. ಇನ್ನು ಕೆಲ 


4 


ವರು ಕಲ್ಲಿನಿಂದ ಹೊಡೆದರು. ಇದನ್ನೆ y 
ಕಂಡು ತಿಮ್ಮನಿಗೆ ಬಲು ದಿಗಿಲಾಯಿತು. 
ಅರಿಚಿಕೊಂಡಿತು; ಅಲ್ಲಿಂದ ತಪ್ಪಿಸಿಕೊಂಡು 
ಹೋಗುವುದು ಹೇಗೋ ತಿಳಿಯದೆ, ಸುಮ್ಮನೆ 
*« ಕಿಚಿಕಿಚಿ'' ಎಂದು ಒರಲಿಕೊಂಡಿತು. 


ಅಷ್ಟರಲ್ಲಿ ಅದರ ಅರಚಾಟವು ದೊಡ್ಡ 
ಕನಿಗಳಿಗೆ ಕೇಳಿಸಿತು. ಕೂಡಲೇ ಹಿಂಡಿಗೆ 
ಹಿಂಡೇ ತಿಮ್ಮನಿರುವ ತಾವಿಗೆ ಓಡಿಬಂದವು. 
ಅವು ಬರುತ್ತಲೇ ಹುಡುಗರೂ ಓಡಿಹೋ"' 
ದರು. ನಾಯಿಯೂ ಓಡಿಹೋಯಿತು. 


ಆಗ ಅದಕ್ಕೆ ಬುದ್ಧಿ ಬಂತು. ತಿಮ್ಮನು 
ಅಲ್ಲಿಂದ ಮುಂದೆ ಎಂದೂ ಅವಿಧೇಯನಾಗಿ 
ನಡೆಯಲಿಲ್ಲ. ಹಿಂಡಿನಲ್ಲಿ ಯಾರಾದರೂ. 
ತಾಯಿತಂದೆಗಳು ಹೇಳಿದ ಮಾತು ಕೇಳದೆ 
ಹೋದರೆ, ತಿಮ್ಮನು ಅವರಿಗೆ ತನ್ನ ಕಥೆ 
ಯನ್ನು ಹೇಳಿ ದಾರಿಗೆ ತರುತ್ತಿತ್ತು. 


mms 


೨. ಬಾಳೆಯೂ ಸುಗಂಧರಾಜನೂ. 





ಮುತ್ತುಗದ ಮರವು ಮರಗಳಿಗೆಲ್ಲಾ 
ಗುರುವಂತೆ. ಮರಗಳೆಲ್ಲಾ ಅದರ ಬಳಿಗೆ 
ಓದು ಕಲಿಯಲು ಹೋಗುತ್ತಿದ್ದ ವಂತೆ. 
ಅದು ಹಣ್ಣಿನ ಗಿಡಗಳಿಗೇ ಒಂದು ತರಗತಿ, 
ಹೂವಿನ ಗಿಡಗಳಿಗೇ ಒಂದು ತರಗತಿ ಎಂದು 
ಬೇರೆ ಬೇರೆ ಮಾಡಿದ್ದಿತ ಂತೆ. ಅಂತೂ ಪಾಠ 
ಗಳೇನೋ ಕ್ರಮವಾಗಿ ನಡೆಯುತ್ತಿದ್ದವು. 
ಹುಡುಗರು ಗುರುಗಳು ಹೇಳಿದಂತೆ ಕೇಳಿ 
ಕೊಂಡು ನಿದ್ಯೆ ಕಲಿಯುತ್ತಿದ್ದರು. 


ಹಣ್ಣಿನ ಗಿಡಗಳಲ್ಲಿ ಬಾಳೆಯೂ, ಹೂ 
ವಿನ ಗಿಡಗಳಲ್ಲಿ ಸುಗಂಧರಾಜನೂ ಇಬ್ಬ 
ರೂ ಗೆಳೆಯರಾದವು. ಅವರಿಬ್ಬರಿಗೂ 
ಕೊಂಚ ಜಂಭ. «ಮುತ್ತುಗದ ಎಲೆಗಿಂತ 
ನನ್ನ ಎಲೆ ದೊಡ್ಡದು; ಅಲ್ಲದೆ ಜನರು 
ಮುತ್ತುಗದ ಎಲೆಗಿಂತ ನನ್ನ ಎಲೆಗೆ ಬೆಲೆ 





ಪಾಳೆಯ ಸುಗಂಧರಾಜನೂ 


7 


ಯನ್ನು ಕೊಡುವರು'' ಎಂದು ಬಾಳೆಗೆ 
ಜಂಭ: «ಮುತ್ತುಗದ ಹೂ ಎಷ್ಟು ಅಂದ 
ವಾಗಿದ್ದರೇನು? ವಾಸನೆಯೇ ಇಲ್ಲ, ನನ್ನ 
ಹೂನಿನ ಮುಂದೆ ಹೂವೇ?” ಎಂದು 
ಸುಗಂಧರಾಜನಿಗೆ.. ಜಂಭ. ಈ ಜಂಭನು 
ಬಲಿಯಿತು. ಬಾಳೆಯೂ ಸುಗಂಧರಾಜನೂ 
ಬರುಬರುತ್ತ ಅವಿಧೇಯರಾದರು. ಅವು 
ಗುರುಗಳು ಹೇಳಿದ ಮಾತನ್ನು ಕೇಳದೆ 
ಹೋದವು. -: 4 


ಮುತ್ತುಗವೂ ಇದನ್ನು ಕಂಡು, ಅವ 
ರಿಬ್ಬರನ್ನೂ ಕರೆದು «ನೀವು ಹೀಗೆ ಮಾಡ 
ಬಾರದು. ಹೇಳಿದ ಮಾತು ಕೇಳದಿದ್ದರೆ 
ನಿಮಗೇ ನಷ್ಟೃ'' ಎಂದು ಹೇಳಿತು. ಅವು 
ಕೇಳಲಿಲ್ಲ. ಆಗ ತರಗತಿಯಲ್ಲಿ "ಕವಲು 
ಬಿಡುವುದು'' ಎಂಬ ಪಾಠವು "ಆಗುತ್ತಿತ್ತು. 
ಅವಿಧೇಯರಾದ ಬಾಳೆ, ಸುಗಂಧರಾಜಗಳು 
ಪಾಠವನ್ನು ಗಮನಿಸಲಿಲ್ಲ. 


ಕೆಲವು ದಿನವಾಯಿತು. ಮಲ್ಲಿಗೆ,ಜಾಜಿ, 
ಸಂಪಿಗೆ, ಪಾದರಿ, ಸುರಗಿ, ಪಗಡೆ, ಮೊದ 
ಲಾದ ಹೂವಿನ ಗಿಡಗಳೂ, ಮಾವು, ಬೇಲ, 
ಸೇಬು, ದ್ರಾಕ್ಷಿ, ಕಿತ್ತಳೆ, ಮೊದಲಾದ ಹಣ್ಣಿನ 
ಗಿಡಗಳೂ ಕವಲೊಡೆದವು. ಏನೇನು ಮಾಡಿ 
ದರೂ ಬಾಳೆಯೂ ಸುಗಂಧರಾಜನೂ ಕವಲು 
ಬಿಡಲಾಗಲಿಲ್ಲ. ಅವುಗಳಿಗೆ ಬಹಳ ದುಃಖ 
ವಾಯಿತು. «"ಗುರುವು ಹೇಳಿದ ಮಾತು 
ಕೇಳಲಿಲ್ಲವಲ್ಲ! ಕೆಟ್ಟಿನಲ್ಲಾ!'' ಎಂದು ಬಹಳ 
ನೊಂದುಕೊಂಡವು. ಈಗಲೂ ನೀವು ಬಾಳೆ 
ಯನ್ನೂ ಸುಗಂಧರಾಜನನ್ನೂ ನೋಡಿ. 
ಹಣ್ಣು ಸು ಆದಮೇಲೆ ಮಿಕ್ಕ ಗಿಡಗಳು, 
ಕನಲೊಡೆದು ಸಂತೋಷದಿಂದ ಬೆಳೆಯುತ್ತಿ 
ದ್ದರೆ, ಅವೆರಡೂ ದುಃಖದಿಂದ ಬಾಡಿ ಬಳಲಿ 
ಒಣಗಿ ಹೋಗುವುವು. 


ತ. ಸೋಮೇಗೌಡ. 


ಕತ್ತಲಾಗಿತ್ತು. ದನಕರುಗಳನ್ನು ಆಟ್ವಿ 
ಕೊಂಡು ಆರಂಬಗಾರರೆಲ್ಲರೂ ಹೊಲ ಗದ್ದೆ 
ಗಳಿಂದ ಆಗತಾನೇ ಹಿಂದಿರುಗಿ ಬರುತ್ತಿದ್ದರು. 
ಪಟೀಲ ಸೋಮೇಗೌಡನು ಮಳೆಬೆಳೆ ನಿಚಾ 
ರವಾಗಿ ಮಾತನಾಡುತ್ತ ಚಾವಡಿಯಲ್ಲಿ 
ಕುಳಿತಿದ್ದನು. ಆಗ ಯಾರೋ ಕುದುರೆಯ 
ಮೇಲೆ ಕುಳಿತವರು *"ಈ ಊರಿನ ಪಟೀ 
ಲನು ಯಾರು?'' ಎಂದು ವಿಚಾರಿಸಿಕೊಂಡು 
ಬಂದರು. ಗೌಡನು ತಾನೇ ಮುಂದೆ ಬಂದು 
“ನೀವು ಯಾರಪ್ಪಾ?” ಎಂದು ಕೇಳಿದನು. 
ಬಂದವರು "ಅಯ್ಯಾ! ನಾನೊಬ್ಬ ದಾರಿ 
ಗನು. ಹಾದಿ ತಪ್ಪಿ ಬಂದಿರುವೆನು. ಈ ರಾತ್ರಿ 
ತಂಗುವುದಕ್ಕೆ ನನಗೆ ಕೊಂಚ ತಾವನ್ನು 
ಕೊಡಬೇಕು'' ಎಂದರು. ಗೌಡನು «"ಅದ 
ಕ್ಕೇನಪ್ಪ! ಬಾ!'' ಎಂದು ಮನೆಗೆ ಕರೆದು 
ಕೊಂಡು ಹೋದನು. 


10 


ಮನೆಯೊಳಗೆ ದೀಪದ ಬೆಳಕಿಗೆ ಹೋಗು 
ತ್ತಲೇ ಬಂದಿರುವವರು ಯಾರು ಎಂಬುದು 
ಗೌಡನಿಗೆ ತಿಳಿಯಿತು. ಅವನು ಕೂಡಲೆ 
ಕಾಲಿಗೆ ಬಿದ್ದು «ನನ್ನ ಮನೆ ದೇವರು 
ಬಂದಿತು; ನನ್ನ ಮನೆ ದೇವರು!'' ಎಂದು 
ಉಬ್ಬಿಹೋದನು; ಅವರ ಕಾಲಿಗೆ ಬಿಸಿನೀರು 
ಬರೆದನು. ಹಾಲು ಹಣ್ಣು ತಂದೊಪ್ಪಿಸಿದನು. 
ಬೆಚ್ಚಗೆ ಇರುವೆಡೆಯಲ್ಲಿ ಹಾಸಿ, ಮಲಗಿಸಿ 
ದನು. ಮನೆಯ ಮಂದಿ ಮಕ್ಕಳೆಲ್ಲರೂ 
ಬಂದು ಉಪಚರಿಸಿದರು. ಗೌಡನು ಕುದು 
ರೆಗೆ ಚನ್ನಾಗಿ ಮೈತಿಕ್ಕಿಸಿ, ಬೇಯಿಸಿದ 
ಹುರುಳಿಯನ್ನು ಇಟ್ಟು, ಹೊಸಹುಲ್ಲನ್ನು ಹಾಕಿ 
ಆದರಿಸಿದನು. ಬಂದಿದ್ದ ವರು ಮಹಾರಾಜರು. 


ಬೆಳಗಾಗುವ ವೇಳೆಗೆ ದಂಡು ದಾಳಿಯ 
ವರೆಲ್ಲರೂ ದೊರೆಗಳನ್ನು ಹುಡುಕಿಕೊಂಡು 
ಬಂದು ಗೌಡನ ಮನೆಯ ಬಾಗಿಲಲ್ಲಿ ನಿಂತಿ 
ದ್ದರು. ದೊರೆಗಳು ಎದ್ದು ಈಚೆಗೆ ಬರು 


11 


ತ್ತಲೆ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಕಾಣಿ 


ದೊರೆಗಳು ಗೌಡನನ್ನು ಹತ್ತಿರಕ್ಕೆ 
ಕರೆದು, «ಗೌಡ! ನೀನು ನಮಗೆ ಬಲು ಉಪ 
ಕಾರ ಮಾಡಿದೆ'' ಎಂದು ಬಹಳನಾಗಿ ಹೊಗ 
ಅದರು. ಗೌಡನು ""ಬಿಡು ನಮ್ಮಪ್ಪ! ನೀನು 
ನಮಗೆಲ್ಲ ಹೆತ್ತತಾಯಿಗಿಂತೆ ಹೆಚ್ಚು. ಸಮಯ 
ಬಂದರೆ ಪ್ರಾಣ ಕೂಡಾ ನಿನ್ನ ಪಾದಕ್ಕೆ 
ಒಬ್ಬಸಬೇಡವೇ ? ಅಂಥಾದ್ದರಲ್ಲಿ ಇದೇನು 
ಹೆಚ್ಚು?'' ಎಂದನು. ದೊರೆಗಳು ಅವನ 
ರಾಜಭಕ್ತಿಗೆ ಮೆಚ್ಚ ಆ ಹಳ್ಳಿಯನ್ನೇ ಅವನಿಗೆ 
ಮಾನ್ಯವಾಗಿ ಕೊಟ್ಟರು. 


12 


೪, ಕರ್ಣ. 
ದ್ರೋಣಾಚಾರ್ಯರು ಕೌರವ ಪಾಂಡ 


ವರಿಗೆ ಬಿಲ್ಲಿನ ವಿದ್ಯೆಯನ್ನು ಕಲಿಸುತ್ತಿದ್ದರು. 
ಕರ್ಣನು ಬಂದು ತನಗೂ ಕಲಿಸಬೇಕೆಂದು 
ಕೇಳಿಕೊಂಡನು. ಅವರು «ನೀನು ಸ್ಪತ್ರಿಯ 
ನಲ್ಲ. ನಾನು ನಿನಗೆ ವಿದ್ಯೆಯನ್ನು ಹೇಳಿ 
ಕೊಡುವುದಿಲ್ಲ” ಎಂದರು. ಕರ್ಣನು “ಬೇರೆ 
ಕಡೆಯಲ್ಲಿ ಕಲಿತು ಬರುವೆನು'' ಎಂದು 
ಆಣೆಯಿಟ್ಟುಕೊಂಡನು. 

ಆಗಿನ ಕಾಲದಲ್ಲಿ ಪರಶುರಾಮರನ್ನು 
ಬಿಟ್ಟರೆ, ದ್ರೋಣಾಚಾರ್ಯರನ್ನು ಮೀರಿಸಿ 
ದವರು ಯಾರೂ ಇರಲಿಲ್ಲ. ಅದರಿಂದ 
ಕರ್ಣನು ಅವರ ಬಳಿಗೇ ಹೋದನು. 
ಅವರು ಬ್ರಾಹ್ಮಣರಲ್ಲದವರಿಗೆ ವಿದ್ಯೆಯನ್ನು 
ಹೇಳುತ್ತಿರಲಿಲ್ಲ. ಕರ್ಣನು "ತಾನೂ ಬ್ರಾಹ್ಮ 
ಣನು'' ಎಂದು ಸಟೆಯಾಡಿದನು. ಅವರು 
ಅದು ದಿಟಿನೆಂದು ನಂಬಿ ಅವನನ್ನು ಶಿಷ್ಯ 
ನನ್ನಾಗಿ ಸೇರಿಸಿಕೊಂಡರು. 


13 


ಆದರೆ ಈ ಕಪಟನು ಬಹಳ ಕಾಲದ 
ವರೆಗೆ ಹೊರಬೀಳಲಿಲ್ಲ. ಕರ್ಣನು ಬ್ರಾಹ್ಮ 
ಣನೆಂದೇ ಪರಶುರಾಮರು ವಿದ್ಯೆಯನ್ನೆಲ್ಲಾ 
ಹೇಳಿಕೊಟ್ಟರು. ಇನ್ನು ಕೆಲವು ದಿನವಾದರೆ 
ಎಲ್ಲವೂ ಮುಗಿದು ಕರ್ಣನು ಹಿಂತಿರುಗ 
ಬಹುದು. ಆಗ ಒಂದು ದಿನ ಅವನ ಗುಟ್ಟು 
ಹೊರಬಿತ್ತು. «ಕರ್ಣನು ಬ್ರಾಹ್ಮಣನಲ್ಲ'' 
ಎಂಬುದು ಅವರಿಗೆ ತಿಳಿದುಹೋಯಿತು. 
ಸಟೆಯಾಡಿ ಮೋಸ ಮಾಡಿದನೆಂದು ಅವರಿಗೆ 
ಬಹಳ ಸಿಟ್ಟು ಬಂತು. «ಸುಳ್ಳು ಹೇಳಿ 
ಮೋಸದಿಂದ ಈ ವಿದ್ಯೆಯನ್ನು ಸಂಪಾದಿ 
ಸಿದೆ. ಇದು ನಿನಗೆ ಸಮಯದಲ್ಲಿ ಫಲಿಸದೆ 
ಹೋಗಲಿ'' ಎಂದು ಹೇಳಿಬಿಟ್ಟರು. 

ಅದರಂತೆಯೇ ಕರ್ಣನು ಯುದ್ಧಕ್ಕೆ 
ಹೋದಾಗಲೆಲ್ಲಾ ಅವನಿಗೆ ಬಾಣ ವಿದ್ಯೆಯು 
ಮರೆತು ಹೋಗುತ್ತಿತ್ತು. ಅದರಿಂದಲೇ 
ಅವನಿಗೆ ಸಾವೂ ಬಂದಿತು. 





14 


“೮೦೧ ಲ 


ಆಜಬಂಂಟ 


ಗ (2 (| 
4 } ಕ 1 





15 


೫. ಗರುಡನೂ ಗೂಬೆಯೂ. 


ಒಬ್ಬ ರಾಜನನ್ನು ಆರಿಸಿಕೊಳ್ಳಬೇಕೆಂದು 
ಹಕ್ಕಿಗಳೆಲ್ಲವೂ ಸಭೆ ಸೇರಿದವು. ಗೂಬೆಯು 
ಅವರಿವರಿಗೆ. ಲಂಚಕೂಟ್ಟು, * ನನ್ನನ್ನು 
ದೊರೆಯನ್ನು ಮಾದರಿ? ಎಂದು. ಹೇಳಿ 
ಕೊಂಡಿತು. ಲಂಚವನ್ನು ತೆಗಿದುಕೊಂಡಿದ್ದ 
ಹಕ್ಕಿಗಳೆಲ್ಲವೂ ನಮಗ `ಗೂಬೆಯೇ ಆರ 
ಸಾಗಬೇಕು'' ಎಂದವು. 


ಇದೆಲ್ಲಾ ನಡೆಯುವವತೆಗೂ ಕಾಗೆಯು 
ಒಂದು ಮೂಲೆಯಲ್ಲಿ ಕುಳಿತಿತ್ತು. * ಕೊಳ 
ಕನಾದ ಗೂಬೆಯು ದೊರೆಯಾಗುವುದೆಂದ 
ರೇನು?'' ಎಂದು ಎಲ್ಲರಿಗೂ ಅಸಹ್ಯವಾ 
ಗಿತ್ತು. ಆದರೂ ಮಾತನಾಡದೆ ಎಲ್ಲರೂ 
ಸುಮ್ಮನಿದ್ದರು. ಆಗ ಕಾಗೆಯು ಎದ್ದು 
ನಿಂತುಕೊಂಡು «ಸ್ವಾಮಿ! ಕೊಂಚ ತಡೆ 
ಯಿರಿ. ಗೂಬೆಯನ್ನು ಎಲ್ಲರೂ ಕೊಂಚ 


16 


ಕಣ್ಣಿಟ್ಟು ನೋಡಿರಿ. ಜಗತ್ತಿನಲ್ಲಿ ಇಂತಹ 
ಕು ಹಕ್ಕಿಯು ಇನ್ನು ಉಂಟಿ? ಮುಖ 
ವನ್ನು ತೊಳೆದು ಎಷ್ಟು ದಿವಸವಾಯಿತೋ? 
ಮೈಯ್ಯನ್ನು ತೊಳೆದುದಂತೂ ಉಂಟೋ 
ಇಲ್ಲವೇ ಇಲ್ಲವೋ? ಆ ಕಣ್ಣುಗಳನ್ನು 
ನೋಡಿ. ಜಿಬರು ಗುಡ್ಡೆ ಗುಡ್ಡೆಯಾಗಿದೆ. 
ಮೂಗು ನೋಡಿ. ಸಿಂಬಳವು ಹರಿಯುತ್ತಿದೆ. 
ಇಂತಹ ಶೊಬಚನನ್ನು ಅರಸಾಗಿ ಮಾಡಿ 
ಕೊಂಡರೆ ಎಲ್ಲರೂ ನಗುವರು. ಅತ್ತ ನೋಡಿ. 
ಶುಚಿವಂತನಾದ ಗರುಡನು ಕುಳಿತಿರುವನು. 
ಯಾವಾಗ ನೋಡಿದರೂ ಮಡಿಯಾಗಿಯೇ 
ಇರುವನು. ಆತನನ್ನು ನೋಡಿದರೆ ಎಷ್ಟು 
ಸಂತೋಷವಾಗುವುದು! ಆತನ ಶುಚಿಯನ್ನು 
ನೋಡಿಯೇ ಭಗವಂತನಾದ ವಿಷ್ಣುವೂ ಆತ 
ನನ್ನು "ಮೆಚ್ಚ ಕೊಂಡಿರುವನು. ಆತನನ್ನೇ 
ದೊರೆಯನ್ನು ಮಾಡಬೇಕು. ಈ ಕೊಳಕ 
ನನ್ನು ಹೊರಕ್ಕೆ ನೂಕಬೇಕು'' ಎಂದಿತು. 
ತೆ ಹಕ್ಕಿ ಗ «« ಹೌದು. ಗೂಬೆ 


17 
ಯನ್ನು ನೂಕಿ. ಗರುಡನಿಗೇ ಪಟ್ಟಿಕಟ್ಟರಿ'' 
ಎಂದವು. ಎಲ್ಲರೂ ಸೇರಿ ಹಾಗೆಯೇ ಮಾಡಿ 
ದರು. ಆರಸುತನವು ಗೂಬೆಗೆ ತಪ್ಪಿ ಗರುಡ 
ನಿಗೇ ಆಯಿತು. 


"ತನ್ನ ಕೊಳಕುತನದಿಂದ ಡೊರಕೆತನ 
ವನ್ನು ತಪ್ಪಿಸಿಕೂಂಡನು'' ಎಂದು ಎಲ್ಲರೂ 
ಹಾಸ್ಯ ಮಾಡುವರು ಎಂದೋ ಏನೋ, 
ಗೂಬೆಯು ಈಗಲೂ ಹಗಲಿನಲ್ಲಿ ಹೊರಗೆ 
ಬರುವುದಿಲ್ಲ. 


10 


ಎಂ ಲರ್‌ rE 
೯ ರಗೆ 6 ಚ್‌ Mp 
ಇಷ್ಟ! ye 
ನ [VM 
Li 4 ಣ್ಯ 
| ಜಿ [ss , 
೧ ); | 
ಸಕ ಸಾಸ ಸಗ ದ 
x ಧಾ ಪ "ಕ್ಕ 
ti | 









19 
೬. ಸುಬ್ಬೂ- ಶಿವೂ. 
ಸುಬ್ಬು:-ಶಿವೂ! ಇತ್ತಲಾಗಿ ಬಾ. ಅಲ್ಲಿ 
ಒಂದು ಕರು ನಿಂತಿದೆ. ಹಾದೀತು. 
ಶಿವು:-ಅದು ಹಾಯುವುದಿಲ್ಲ, ನಮ್ಮ ಮನೆ 
ಯಲ್ಲಿ ಹುಟ್ಟದ ಕರು. 
ಸುಬ್ಬು:-ಇದೇನೋ ಹೀಗೆನ್ನುವೆ? ಮನೆ 
ಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಹಾಯು 
ವುದಿಲ್ಲವೆ? 
ಶಿವು:: ಅದು ನನ್ನ ಸ್ನೇಹಿತ! ಸುಬ್ಬೂ ! 
ನನ್ನನ್ನು ಹಾಯುವುದಿಲ್ಲ. 
ಸುಬ್ಬು:-" ಕರು ಸ್ನೇಹಿತ' ಎಂದರೇನಯ್ಯ ? 
ಶಿವು:-ಇಲ್ಲ. ಸುಬ್ಬೂ ! ಅದಕ್ಕೆ ನನ್ನನ್ನು 
ಕಂಡರೆ ಬಲು ಇಷ್ಟ. ನಾನು ಕರೆದ 
ಕಡೆಯೆಲ್ಲಾ ಬರುತ್ತದೆ. ತಾಯಿಯ 


20 

ಬಳಿ ಹಾಲು ಕುಡಿಯುತ್ತಿದ್ದರೂ, ನಾನು 
ಕೂಗಿದರೆ ಬಂದು ಬಿಡುವುದು. 

ಸುಬ್ಬು :-ಏನೋಪ್ಸ ! ನನಗೆ ನಂಬುಗೆಯಿಲ್ಲ. 
ಹಾಲಿನ ಮಾದಮ್ಮನ ಮನೆಯಲ್ಲಿ 
ಒಂದು ಕರು ಇದೆ. ಅಜರ ವಿಚಿತ್ರ 
ಏನು ಹೇಳಲಿ? ಯಾರಾದರೂ ಹತ್ತಿರ 
ಕುಳಿತುಕೊಂಡರೆ ಅವರ ಬಟ್ಟೆಯನ್ನೇ 
ಮೇದು ಬಿಡುತ್ತದೆ. ಅದನ್ನೇನಾದರೂ 
ಹುಸ್‌ ಎಂದರೆ ಹಗ್ಗ ಕಿತ್ತುಕೊಂಡು, 
ಹಾಯುವುದಕ್ಕೆ ಓಡಿಸಿಕೊಂಡು ಬರು 
ತ್ತದೆ. ಇಂಥಾದುದರಲ್ಲಿ ನೀನು ಇದು 
" ನನ್ನ ಸ್ನೇಹಿತ' ಎಂದರೆ ನಂಬುವುದು 
ಹೇಗಯ್ಯಾ ? 

ಶಿವು:-ಅದೆಲ್ಲ ಸಾಕುವುದರಲ್ಲಿ ಇಡೆಯಯ್ಕಾ ! 
ಅವರ ಮನೆಯಲ್ಲಿ ಅಕ್ಕೆ ಹೊಟ್ಟೆಗೆ 
ಸರಿಯಾಗಿ ಹಾಕುವುದಿಲವೋ ಏನೋ? 
ಅಲ್ಲದೆ ದನ ಮೊದಲಾದ ಪ್ರಾಣಿಗಳಿಗೆ 


21 


ಹೊಟ್ಟೆಗೆ ಹಾಕಿದರೆ ಮಾತ್ರ ಸಾಲದು. 
ಅದರ ಜತೆಗೆ ನಮ್ಮ ದಯೆಯೂ 


ವುವು. ಈಗ ನೋಡು. ಈ ಕರುಗೆ 
ನನ್ನಲ್ಲಿ ಎಷ್ಟು ಸ್ನೇಹನಿದಿ! ನನು 
ಹೋನ ಹೆ 


ವಾದರೂ ಹಾಸಿಗೆಯಲ್ಲಿ ಸಗಣಿ ಹಾ 
ಗಂಜಲವನ್ನುಹುಯ್ದಿಲ್ಲ. ಒಂದುದಿ`ತವು 
ನನ್ನನ್ನು ತುಳಿದಿಲ್ಲ ನಾನು ಹೊ 
ಹೋಗಿ ಬಂದರೆ ನನ್ನ ಮೂತಿ 
ಮೂತಿಯಿ. ಟ್ಟಿ ನನ್ನನ್ನು ಎಷ್ಟು 
ಯಿಂದ ನೆಕ್ಕುವುದ: ಬಲ್ಲೆಯಾ ? 


Ci 
OE 


ಸುಬ್ಬು :- ಇದಿಷ್ಟೂ ಯಾತರಿಂದ ಆಃಬವು 


2 ೨ 
ದಯ್ಯ 


22 


ಶಿವೂ:-ನಾನು ಮೊದಲೇ ಹೇಳಲಿಲ್ಲವೆ? 
ಸುಬ್ಬೂ ! ಪ್ರಾಣಿಗಳಿಗೂ ನಮ್ಮ ಹಾಗೆ 
ಯೇ *ಬೇಕು ಬೇಡ' ಗಳು ಉಂಟು, 
ನಾವು ಹೇಳಿಕೊಳ್ಳಬಲ್ಲೆವು. ಅವು ಹೇಳಿ 
ಕೊಳ್ಳಲಾರವು. ನಾವು ಅವುಗಳಲ್ಲಿ ಮಮ 
ತೆಯಿಟ್ಟು, ನಮ್ಮ ಮಕ್ಕಳಂತೆ ಬೆಳಏದರೆ 
ಅವೂ ನಮ್ಮಲ್ಲಿ ಪ್ರೀತಿಯಿಟ್ಟು ನಡೆದು 
ಕೊಳ್ಳುವುವು. ಈಗ ಈ ಕರುವನ್ನೂ 
ನೋಡು. ಮಾದಮ್ಮನ ಮನೆಯ ಕರು 
ವನ್ನೂ ನೋಡು. ಅದನ್ನು ನೋಡಿದರೆ 
ಎಷ್ಟು ಅಸಹ್ಯವಾಗುತ್ತದೆ ? ಇದನ್ನು 
ನೋಡಿದರೆ ಎಷ್ಟು ಸ೦ಂತೋಷವಾಗು 
ತ್ತದೆ? ಅಲ್ಲದೆ ಇದು ನನ್ನ ಹಿಂದೆ ಹಂದೆ 
ಬರುತ್ತಿದ್ದರೆ ನನಗೆಷ್ಟು ಸಂತೋಷ 
ಬಲ್ಲೆಯಾ ? ಇನ್ನೂ ಒಂದು ವಿಚಿತ್ರ 
ನೋಡು. ಈಗ ನನ್ನ ನ್ನು ಹೊಡೆಯು 
ವುದಕ್ಕೆ ಬಾ. ನೋಡಿದೆಯಾ? ನೀನು 


28 


ನನ್ನನ್ನು ಹೊಡೆಯಲು ಬಂದರೆ ಅದು 
ಹೇಗೆ ನಿನ್ನ ಮೇಲೆ ಬೀಳಲು ಬರುತ್ತದೆ? 
ಇದು ನನ್ನ ಆಪ್ತನಲ್ಲವೆ? 
ಸುಬ್ಬ -ಪ್ರಾಣಿಗಳೂ ಹೀಗೆ ಗೆಳೆತನವನ್ನು 
ಫಸ ಬಲ್ಲವೆಂದ್ದುನನಗೆ ತಿಳಿದಿರಲಿಲ್ಲ. 
ರ ಇನ್ನು ಮೇಲೆ ನಾನ್ನೂ ಅವು 
ಗಳ ಗಳಿತನವನ್ನು ಸಂಪಾದಿಸುವೆನು. 
೭. ಪುಟ್ಟೂ. 
ಮೈಸೂರಲ್ಲಿ ನವರಾತ್ರಿ ಬಂತು. ಶಾಲೆ 
ಗಳನ್ನೆಲ್ಲಾ ಮುಚ್ಚಿದರು. ಮುಚ್ಚುವ ದಿನಸ 
ಉಪಾಧ್ಯಾಯರು--ಬಂದು * ನಾಡಿದ್ದು 
ಶ್ರಿಮನ್ಮಹಾರಾಜರು,. ಒಂಭತ್ತು ಘಂಟಿ 
ಸರಿಯಾಗಿ ಸಿಂಹಾಸ ಸನದ ಮೇಲೆ ಕುಳಿತು 
ಕೊಳ್ಳುವರು. ಆ ವೇಳೆಯಲ್ಲಿ: " ನಾನೆಲರೂ 
ಹೋಗಿ ಆ-ಮಹೋತ್ಸವವನ್ನು ನೋಡಲಿ? 


24 


ಎಂದು ಅರಮನೆಯ ಮುಂದೆ ಮರದ 
ಮೆಟ್ಟಲು ಹಾಕಿಸಿರುವರು. ನಾವು ಅಲ್ಲಿ 
ಹೋಗಿ ಕುಳಿತುಕೊಳ್ಳ ಬೇಕಾದರೆ ಎಂಟಕ್ಕೆ 
ಸರಿಯಾಗಿ ಹೋಗಬೇಕು. ನೀವೆಲ್ಲರೂ ಸರಿ 
ಯಾಗಿ ಇಲ್ಲಿಗೆ ಏಳೂವರೆ ಘಂಟಿಗೆ ಬಂದು 
ಬಡಿ. ಹೊತ್ತಾಗಿ ಬಂದವರಿಗೆ ನೋಟವನು 
ತಪ್ಪಿ ಹೋಗುವುದು” ಎಂದು ಹೇಳಿದರು. 

ನವರಾತ್ರಿಯ ಪಾಡ್ಕದ ದಿನ ಎಲ್ಲರೂ 
ಸರಿಯಾಗಿ ಏಳೂವರೆಗೆ ಬಂದರು. ಪುಟ್ಟೂಗೆ 
ನೋಟವನ್ನು ನೋಡಲು ಹೋಗುವೆನೆಂಬ 
ಸ೦ಶೋಷ. ಕಂಡಕಂಡವರಿಗೆಲ್ಲ "“ ಮಹಾ 
ರಾಜರು ಸಿಂಹಾಸನದ ಮೇಲೆ ಕುಳಿ ಉಕೊಳ್ಳು 
ವುದನ್ನು ನೋಡಲು ನಾವೆಲ್ಲ ಹೋಗುತ್ತೇವೆ” 
ಎಂದು ಹೇಳಿಕೊಂಡು ಹೊರಟನು. ಇವನು 
ಶಾಲೆಗೆ ಬರುವುದರೊಳಗೆ ಎಂಟುಘಂಟಿೆ ಆಗಿ 
ಹೋಯಿಕು. ಎಲ್ಲಾ ಹುಡುಗರನ್ನೂ ಕರೆ 
ದುಕೊಂಡು ಉಪಾಧ್ಯಾಯರು ಹೊರಟು 


21 

ಹೋಗಿದ್ದರು. ಪುಟ್ಟೂಗೆ ಬಹಳ ದುಃಖ 
ವಾಯಿತು. ಅರಮನೆಯ ಮುಂದಕ್ಟಾದರೂ 
ಹೋಗೋಣ ಎಂದುಕೊಂಡು ಆತುರದಿಂದ 
ಓಡಿಹೋದನು. ಅಲ್ಲಿಯೂ ಹೊತ್ತಾಗಿ 
ಹೋಗಿತ್ತು. ಉಪಾಧ್ಯಾಯರು ಎಲ್ಲರನ್ನೂ 
ಕರೆದುಕೊಂಡು ಹೋಗಿ ಮರದ ಮೆಬ್ಬಿಲಿನ 
ಮೇಲೆ ಕುಳಿತುಬಿಟ್ಟಿದ್ದರು. ಎಲ್ಲಿ ನೋಡಿ 
ದರೂ ಜನ. ಎತ್ತಲಾಗಿ ಹೋದರೂ ಪೋಲೀ 
ಸಿನವರು. ಇವನನ್ನು ಕೇಳುನ ಇರೇ ಇಲ್ಲ. 
ಪುಟ್ಟೂ ಪೆಚ್ಚು ಮುಖ ಹಾಕಿಕೊಂಡು 
ಎಲ್ಲಿಯೋ ನಿಂತಿದ್ದು ಮನೆಗೆ ಹೋದನು. 

ಆವತ್ತು ತಾನು ಪಟ್ಟಿ ದುಃಖವನ್ನು 
ಮರೆಯಲಿಲ್ಲ. ಅಂದಿ .೦ದ ಅನನು ನಲ್ಲಿಗೆ 
ಹೋಗಬೇಕಾಗಿರಲಿ ಹೊತಿ.ಗೆ ಸರಿಯಾಗಿ 
ಹೋಗುವನು. ಶಾಲೆಗಂತೂ ಅವನು ಯಾ 
ವತ್ತೂ ಹೊತ್ತು ಮಾರಿ ಹೋಗಲಿಲ್ಲ. 


ಹಾಯ 













ಇಗ ಸೆ! 


Af ಎವ. ಸ್ಪ 4 

ಸದು FY ಗ ಆ ರ್ಷಾಕ. A 
ಇ ಸೆ ತ NI AN 
ಸ MG 1 ಸ. 1 
NS (4144. 71. ನ್ಸಿ 


MEE 


27 


ಆ. ತಂದೆಯೂ ಮಕ್ಟಳೂ 





ಆಶ್ರಮದಲ್ಲಿ ಅರಳಿಯ ಮರದ ಕೆಳಗೆ 
ಒಂದು ಜಿಂಕೆಯ ಚರ್ಮದ ಮೇಲೆ ವಿಶ್ವಾ 
ಮಿತ್ರರು ಕುಳಿತಿದ್ದರು. ಆಗ ಒಬ್ಬ ಹುಡು 
ಗನು ಏದುತ್ತ್ಮಾ ಓಡಿಬಂದು ಅವರ ಕಾಲಿಗೆ 
ಬಿದ್ದನು. ಅವರೂ « ಯಾರು? ಶುನಶೈೇ 
ಫನೇನೋ? ಎಲಾ! ಕೊನೆಗೆ ಬದುಕಿಕೂಂ 
ಡೆಯಾ ? ಭಲೆ! ಸಂತೋಷ! ಬಾ! ಕುಳಿ 
ತುಕೋ'' ಎಂದರು. ಅವನೂ ಕ್ರೈ ಮುಗಿದು 
ಗುರುಗಳೇ! ತಮ್ಮ ಕೃಪೆಯಿಂದ ನಾನು 
ಉಳಿದುಕೊಂಡೆನು. ಇನ್ನು ಮುಂದಕ್ಕೆ 
ತಾಯಿ, ತಂದೆ, ಬಂಧು, ಬಳಗಗಳೆಲ್ಲವೂ 
ತಾವೇ ! ನಾನೂ ತಮ್ಮ ಮಕ್ಕಳಲ್ಲಿ ಒಬ್ಬ 
ನಾಗಿ ಸೇವೆ ಮಾಡಿಕೊಂಡು ಇರುತ್ತೇನೆ. 
ಅಪ್ಪಣೆಯಾಗಬೇಕು '' ಎಂದು ಕೇಳಿಕೊಂ 
ಡನು. ಅವನ ಕಣ್ಣುಗಳಿಂದ ನೀರು ಹರಿ 


28 

ಯುತ್ತ ಇತ್ತು. ಅದನ್ನು ನೋಡಿ ವಿಶ್ವಾ 
ಮಿತ್ರರಿಗೆ ಮನಸ್ಸು ಕರಗಿ ಹೋಯಿತು. 
"ಹೂ! ಹಾಗೆಯೇ ಆಗಲಿ ಇರು!” .:ಂದರು. 
ಅವನನ್ನು ಕೊಲ್ಲಬೇಕೆಂದು ಂಬಾರೋ 
ಹಿಡಿದುಕೊಂಡು ಹೋಗಿದ್ದರು. ಗಿಪ್ತಾಮಿ 
ತ್ರರ ಕೃಪೆಯಿಂದ ಅವನು ಅನರ ಕಯ್ಕದ 
ತಪ್ಪಿಸಿಕೊಂಡು ಬದುಕಿ ಬಂದಿದ್ದನು. 


ಅವರಿಗೆ ಆವೇಳೆಗಾಗಲೆ. ಆರು ಜನ 
ಮಕ್ಕಳಿದ್ದರು. ಮೊದಲಿನ ಮೂವರು 
ಯಾವಾಗಲೂ ತಂದೆಯು ಹೇ ುದಕ್ಕೆ 
ಪ್ರತಿಯನ್ನೇ ಹೇಳುವರು. ಕೊನೆಯ ಮೂ 
ವರು ತಂದೆಯ ಮಾತು »ಂದತೆ, ಏನೇ 


ಆರು ಜನರನ್ನೂ ಕರೆಸಿ “ಅಯ್ಯು! ಈ 
ಶುನಶ್ಶೇಫನು ಗುರುಹಿರಿಯರಲ್ಲಿ ಒಕ್ತ್ರೀಯು 
ಛ್ಭವನು. ಇವನು ನಿಮ್ಮೆಲ್ಲರಿಗಿಂತಲೂ ವಿದ್ಯೆ 
ಯಲ್ಲಿಯೂ, ತಪಸ್ಸಿನಲ್ಲಿಯೂ ಹಿರಿಯನು. 


29 
ಇವನೂ ನಿಮ್ಮಲ್ಲಿ ಒಬ್ಬನಾಗಿ" ಇದ್ದು ಕೊಂಡಿ 
ರಲಿ'' ಎಂದು ಹೇಳಿದರು. 


ಮೊದಲ ಮೂವರು ಎಂದಿನಂತೆ ಎದುರು 
ಆಡಿದರು. ವಿಶ್ವಾಮಿಶ್ರೆರೂ ಒಂದು ಸಲ 
ಹೇಳಿದರು. ಎರಡು ಸಲ ಹೇಳದರು. 
ಮೂರನೆಯ ಸಲವೂ ಹೇಳಿದರು. ಅವರು 
ಕೇಳಲಿಲ್ಲ. “ನಿಮ್ಮ ಮನೆಯೇ ಬೇಡ'' 
ಎಂದು ಎಲ್ಲಿಗೋ ಹೊರಟು ಹೋದರು. 

ಕೊನೆಯ ಮೂವರು « ತಂದೆಯೇ! 
ನೀನೇ ನಮಗೆ ದೇವರು. ನೀನು ಹೇಳಿದುದೇ 
ನಮಗೆ ವೇದವಾಕ್ಯವು. ನಿನ್ನ ಇಸ್ಟದಂತೆಯೇ 
ಆಗಲಿ. ಶುನಶ್ಶೇಫನೇ ನಮಗೆಲ್ಲ ಓರಿಯವ 
ನಾಗಲಿ” ಎಂದು ಒಪ್ಪಿಕೊಂಡರು. ವಿಶ್ವಾ 
ಮುತ್ತರಿಗೆ ಸಂತೋಷವಾಯಿತು. ಆ ನಾಲ್ವ 
ರಿಗೂ ಸಕಲ ವಿದ್ಯೆಗಳನ್ನೂ ಉಪದೇಶಿಸಿ, 
ಸಿದ್ಧಿಯಾಗುವಂತೆ ಅನುಗ್ರಹಿಸಿದರು. 

ಥಾ 






1 ih ih Wa 


| pf 


ಸ್ವಂ lb ೫1/1 | ip 7 ನ್‌ . 
ಹುಲಿಯೂ ಬೆಕ್ಕೂ. 


31 


೯. ಹುಲಿಯೂ ಬೆಕ್ಕೂ. 


ಹುಲಿಯು ಚೆಕ್ಕಿನ ಹತ್ತಿರ ವಿದ್ಯೆಯನ್ನು 
ಕಲಿಯುವುದಕ್ಕೆ. ಹೋಯಿತು. ಬೆಕ್ಕು 
« ಅಯ್ಯಾ! ನಿನಗೆ ಸಿಟ್ಟು ಬಹಳ, ನೀನು 
ಆ ಸಿಟ್ಟು! ಬಿಟ್ಟರೆ ಆಗಬಹುದು '' ಎಂದಿತು. 
ಹುಲಿಯು "" ಹಾಗೇ ಆಗಲಿ '” ಎಂದು ಒಬ್ಬ 
ಕೊಂಡಿತು. ಬೆಕ್ಕು ಅಕ್ಕರೆಯಿಂದ ಕಲಿಸಲು 
ಮೊದ ಮಾಡಿತು. 


ಆದರೈಬೆಕ್ಕಿಗೆ ಬಹಳ ಬುದ್ಧಿ. ತನ 
ಗಿಂತ ಗಾತ್ರದಲ್ಲಿ ದೊಡ್ಡದಾದ ಹುಲಿಯು 
ಮೇಲೆ ಬಿದ್ದರೆ ತಾನು ಉಳಿಯುವುದು ಅನು 
ಮಾನವೆಂದು, ದೂರದಲ್ಲಿಯೇ ಇರುತ್ತಿತ್ತು. 
ಗುಟ್ಟಿರೆ ಹಾಕುವುದು, ಸದ್ದಾಗದಂತೆ ನಡೆ 
ಯುನುದು, ಪೊದೆಗಳಲ್ಲಿ ಅವಿತುಕೊಳ್ಳು 
ವುದು, ಗುರಿಯಿಟ್ಟು ಹಾರುವುದು ಮೊದ 


32 

ಲಾದ ನಿದ್ಯೆಗಳನ್ನು ಹೇಳಿಕೊಟ್ಟಿತು. ಹುಲಿ 
ಯು ಬಹಳ ವಿಧೇಯನಾಗಿ ಎಲ್ಲವನ್ನೂ 
ಕಲಿತುಕೊಂಡಿತು. ಅಲ್ಲಿಗೆ ಒಂದು ವರುಷ 
ವಾಯಿತು. 

ಎರಡನೆಯ ವರುಷ ಕೊಂಚ ಕಷ್ಟದ 
ಪಾಠಗಳಿಗೆ ಆರಂಭವಾಯಿತು. ಕತ್ತಲಲ್ಲಿ 
ನೋಡುವುದು, ಹೊಂಚು ಹಾಕುವುದು, 
ಬಾಲವನ್ನು ನೆಲಕ್ಕಪ್ಪಳಿಸುವುದು, ಇವೆಲ್ಲ 
ವನ್ನೂ ಕಲಿತುಕೊಂಡಿತು. 

ಮೂರನೆಯ ವರುಷ ಇನ್ನೂ ಕಷ್ಟದ 
ಪಾಠಗಳು. ಆದರ ಆಲ್ಲಿ ಕಲಿಯುವುದು 
ಹೆಚ್ಚಾಗಿರಲಿಲ್ಲ. ಆ ವರ್ಷ, ಉಗುರುಗಳನ್ನು 
ಬೇಕಾದಾಗ ಈಚೆಗೆ ಬಿಡುವುದು, ಬೇಡವಾ 
ದಾಗ ಒಳಗೆ ಎಳೆದುಕೊಳ್ಳುವುದು ಇದೊಂ 
ದು, ಮರ ಹತ್ತುವುದೊಂದು, ಹೀಗೆ ಎರಡೇ 
ಕಲಿಯಬೇಕಾಗಿದ್ದುದು. ಹುಲಿಯು ಉಗು 
ರನ್ನು ಬಿಟ್ಟು ಎಳೆದುಕೊಳ್ಳುವುದನ್ನು ಕಲಿತು 


33 
ಕೊಂಡಿತು. ಬೆಕ್ಕು ಮರವನ್ನು ಹತ್ತುವು 
ದನ್ನು ಹೇಳಿಕೊಡುತ್ತದೆ. ಎಷ್ಟುಸಲ ಹೇಳಿ 
ದರೂ ಹುಲಿಯು ಎಲ್ಲೋ ನೋಡಿಕೊಂ 
ಡಿತ್ತು. ಅದಕ್ಕೆ ತಿಳಿಯಲಿಲ್ಲ. ಅದಕ್ಕಾಗಿ 
ಬೆಕ್ಕು ಅದನ್ನು ಬೆತ್ತದಿಂದ ಹಾಗೆಂದಿತು, 
ಹುಲಿಯು ತಿರುಗಿ ತಟ್ಟನೆ ಮೇಲೆ ಚಿತ್ತು. 
ಆದರೆ ಬೆಕ್ಕು ಬಹಳ ಎಚ್ಚರಿಕೆಯಿಂದಿತ್ತು. 
ಹುಲಿಗೆ ಸಿಕ್ಕಲಿಲ್ಲ. ತಟ್ಟಿನೆ ಮರವನ್ನು ಹತ್ತಿ 
ಕೊಂಡಿತು. ಹುಲಿಗೆ ಮರ ಹತ್ತಲು ಆಗ 
ಲಿಲ್ಲ. ಆಗ ಅದಕ್ಕೆ « ನನಗೆ ಮರವನ್ನು 
ಹತ್ತುವುದು ಬರುವುದಿಲ್ಲ'' ಎಂಬುದು ನೆನ 


ಹಿಗೆ ಬಂತು. 


೧ 


ಮತ್ತೆ ಬೆಕ್ಕು ಅವಿಧೇಯನಾದ ಹುಲಿ 
ಯನ್ನು ನಂಬಲಿಲ್ಲ. ತನ್ನ ಕೆಟ್ಟ ನಡತೆಗಾಗಿ 
ಹುಲಿಯು ಬಹಳ ನೊಂದುಕೊಂಡಿತು. ತಾನು 
ವಿಧೇಯನಾಗಿರುವೆನೆಂದು ಹೇಳಿಕೊಂಡಿತು. 
ಬೆಕ್ಕು «(ನೀನು ಅವಿಧೇಯ. ಹೇಳಿದ 


34 


ಹಾಗೆ ಕೇಳುವವನಲ್ಲ. ನಿನಗೆ ನಾನು ಪಾಠ 
ವನ್ನು ಹೇಳುವನುದಿಲ್ಲ'' ಎಂದು ಹೇಳಿ 
ಬಿಟ್ಟಿತು. ಹುಲಿಯು ಅತ್ತು, ಕಣ್ಣೀರು, ಕರೆ 
ಯಿತು. ಆದರೂ ಬೆಕ್ಕು ಮರ ಹತ್ತುವು 
ದನ್ನು ಅದಕ್ಕೆ ಕಲಿಸಿ ಕೊಡಲಿಲ್ಲ. «" ನನಗೆ 
ಮರ "ಹತ್ತುವುದು ಬರುನುದಿಲ್ಲ'' ಎಂದು 
ಹುಲಿಯು ಈಗಲೂ ಅಳುವುದಂತೆ. 





೧೦ ಕಾರುಗಳ್ಳೀ ನೀರಾಜಯ್ಯ 


ಹಂದೆ ಈ ನಮ್ಮ ಮೈಸೂರು ರಾಜ್ಯ 
ವನ್ನು ರಾಜವೊಡೆಯರು ಆಳುತ್ತಿದ್ದರು. 
ಆಗ ವೀರಾಜಯ್ಯನೆಂಬುವವನು ಒಬ್ಬನು 
ಇದ್ದನು. ಮಹಾರಾಜರು ಅವನು ಬದುಕ 
ಲೆಂದು ಕಾರುಗಳ್ಳಿಯನ್ನು ಅವನಿಗೆ ಮಾನ್ಯ 
ವಾಗಿ ಕೊಟ್ಟಿದ್ದರು. 


35 
ನೀರಾಜಯ್ಯನು ಬಹಳ ಜಂಭಗಾರನು. 
ಯಾರನ್ನು ಕಂಡರೂ ಲಸ್ತ್ವವನಿರಲ್ಲಿಖ್ಬ. ಒಂದು 
ದಿನ ಮಹಾರಾಜರ ಎದುರಿಗೆ ಪಲ್ಲಕ್ಕಿಯಲ್ಲಿ 
ಕುಳಿತುಕೊಂಡು ಆಟ್ರಿಹಾಸದಿಂದ ಬಂದನು. 
ಮಹಾರಾಜರ ಮಗ್ಗುಲಲ್ಲಿ ಇದ್ದ ಇತರ 


ಕೆ 
ಹ್ಮ ಹತ್‌ fe NN ಪಾ ಡಾ ೯ 
ದೂಡ್ಮ ಜದಿಕಾರಿಗಳಗಿ ಇದು ಸರಿ ಬೀಳ 


ಭಯಗಳಂದ ನಡೆದುಕೊಳ್ಳಬೇಕು. ಇಲ್ಲ 
ಹಾದಕೆ' ಸುಷಗೆ ಒಳ ಯದಾಗುವುದಿಲ್ಲ'' 


pS ಹ ತ್‌ ಬಿ ps ಹ್‌ 
ವಲದ ಹಂತಿಯ ಹು ಜಾಧವ, 


ನಿರಾಜಯ್ಯನು *ೇಳಲಿಲ್ಲ. 


ಮತ್ತೊಂದು ಸಲವೂ  ಹೀಗೆಯಿೀ 

ಆಯತು. ಆ ಸಲವೂ ಮಂತ್ರಿಯು ಮತ್ತ 

ಬೇಡವೆಂದು ಹೇ೪ದನು. ಇನ್ನೂಂದು ಸಲವೂ 

ಹೀಗೆಯೇ ಆಯಿತು. ಮಂತ್ರಿಯು ಮಹಾ 

ರಾಜರ ಬಳಿಗೆ ಹೋಗಿ "" ಮಹಾಸ್ವಾಮಿಯ 
4 


35 

ವರು ಮನ್ನಿಸಬೇಕು. ನೀರಾಜಯ್ಯನು ಪ್ರಭು 
ಗಳನ್ನು ಕಂಡರೆ ಅಲಕ್ಷ್ಯಮಾಡುತ್ತಿರುವನು. 
ಇತರರು ಇವನನ್ನು ನೋಡಿ ಕೆಟ್ಟು ಹೋ 
ದಾರು. ಅದರಿಂದ ಅವನಿಗೆ ಶಿಕ್ಷೆಯಾಗ 
ಬೇಕು'' ಎಂದು ಅರಿಕೆ ಮಾಡಿದನು. ಮಹಾ 
ರಾಜರು « ಅಹುದು, ಎರಡು ಸಲ ಮನ್ನಿ 
ಸಿದರೂ ಅವನಿಗೆ ಬುದಿ ಬರಲಿಲ್ಲ. ಅವನ 
ಮಾನ್ಯವನ್ನೂ ಪಲ್ಲ್ಬಕ್ಕಿಯನ್ನೂ ಕಿತ್ತು 
ಕೊಂಡು ಓಡಿಸಿ ಬಿಡಿ'' ಎಂದು ಅಪ್ಪಣೆ 
ಮಾಡಿದರು. ಮಂತ್ರಿಯು ಹಾಗೆಯೇ 
ಮಾಡಿದನು. 


೧೧: ನೇರಿಲು ಹಣ್ಣಿನ ಕಥೆ 

ಪಾಂಡವರು ಹನ್ನೆರಡು ವರ್ಷ ಕಾಡಿ 
ನಲ್ಲಿ ವಾಸ ಮಾಡಿದರು. ಆಗ ಒಂದು ದಿನ 
ಭೀಮಸೇನನು, ಆನೆಯ ಗಾತ್ರನಿದ್ದ ಒಂದು 


37 

ನೇರಿಲು ಹಣ್ಣನ್ನು ತಂದನು. ಧಥರ್ಮರಾ 
ಭೇ ಗಾ ಲಾಕ್‌ ದ್‌ 

ನನು ಇಷ್ಟು ದೊಡ್ಡ ಹಣ್ಣನ್ನು ಘಂ 

ಧಿಕ ಪಟಕ್ಟೂ. ೪ ಇದೇನು ? ಇ 

ಇಡ್ದದಾಗಿರುವುದಲ್ಲ!'' ಎಂದು ಅಲ್ಲಿದ್ದ 

ಟ್ರ ೧೧ he] 
ಯಪಿಗಳನು ನಿಚಾರಿಪಿದನು. ಅವರ, 
ಆ 


ಸ 


pS 


ಠ್‌ 
ಈ 
2 


೬೮ 
L 
ಣಂ 


೮ಬಿ 


ಮ್ತು 
೬ ಅಯ್ಯಾ! ಇದು ಕಣ್ವಖಯಷಿಯ ಆಶ್ರ 
ಮದ ಹಣ್ಣು. ಆಲ್ಲಿ ವರ್ಷಕ್ಕೂಂದು ಸಲ 
ಇಂತಹುದೊಂದು ದೊಡ್ಡ ಹಣ್ಣಾಗುವುದು. 
ಆಗ ಮಯುಷಿಯು ಕಣ್ಣು ಬಿಟ್ಟು ಕೃ ಚಾಚು 
ವನು. ಹಡ್ಲು ಹೋಗ ಅವನ ಸಯ್ಯಲ್ಲಿ 

೧ ಬ್ರಿ 
ಕೂಡುವುದು. ಆತನು ಇದನ್ನು ತಿಂದು, ಮತ್ತೆ 


ತಪಸ್ಸಿಗ ಕುಳಿತುಕೊಳ್ಳುವನು '' ಎಂದರು. 


ಇದನ್ನು ಕೇಳಿ ಧರ್ಮರಾಯನಿಗೆ 
ಭೀಮನು ಯಷಿಯ ಹಣ್ಣನ್ನು ತಂದು 
ಬಿಟ್ಟನು. ಇನ್ನಾತನು ಕಣ್ಣು ತೆರೆವ ವೇಳಗೆ 
ಣ್ಣು ಇಲ್ಲದೆ ಇರಲು, ಆತನು ಎಷ್ಟುನೊಂದು 
ಕೊಳ್ಳುವನೋ! ಇನ್ನೇನು ಗತಿ?” ಎಂದು 


38 


ದಿಗಿಲಾಯಿತು. ಕೂಡಲೆ ತನಗೆ ದಿಕ್ತಾದ 
ಶ್ರೀಕೃಷ್ಣನನ್ನು ನೆನೆದಸು. ಆತನೂ ಮಾಡು 
ತ್ತಿದ್ದ ಕೆಲಸವನ್ನು ಬಿಟ್ಟುಬಂದನು. ಕೂಡಲೆ 
ಧರ್ಮರಾಯನು  « ಕೃಷ್ಣಾ! ಗೀಗಾಗಿ 
ಹೋಯಿತು. ಭೀಮನು ಹಣ್ಣು ತಂದು 
ಬಿಬ್ಬಸು. ಇನ್ನೇನು ಗತಿ'' ುಂದು ಅತ್ತನು. 
ಶ್ರೀಕೃಷ್ಣನು «" ಇರಲಿ. ಬು'' ಎಂದು ವ 
ರನ್ಸೆಲ್ಲಾ ಆ ಮರದ ಬಳಿಗೆ ಕರೆದುಕೊಂಡು 
ಹೋದನು. ಅಲ್ಲಿ ಪಾಂಡವರನ್ನು ಕುರಿತು 
೬. ಆಯ್ಲಾ! ಈ ಹಣ್ಣು ಮೊದಲಿನಂತೆ 
ತೊಟ್ಟಿಗೆ ` ಸೇರಿತೊಳ್ಳಬೇಕಾದರೆ, ನಿಮ್ಮ 
ನಿಮ್ಮ ಮನಸ್ಸಿನಲ್ಲಿರುವುದನ್ನು ಮುಚ್ಚು 
ಮರೆಯಿಲ್ಲದೆ ಹೇಳಬೇಕು. ನೀನು ಹಾಗೆ 
ದಿಟ ಹೇಳಿದರೆ, ಅದು ತಾನೇ ಹೋಗಿ 
ತೊಟ್ಟಿಗೆ ಸೇರಿಕೊಳ್ಳುತ್ತದೆ. ಸುಳ್ಳು ಹೇಳಿ 
ರೆ ಬಿದ್ದು ಹೋಗುತ್ತದೆ'' ಎಂದನು. 


ಎಲ್ಲರೂ ೬ ಹಾಗೆ ಆಗಲಿ” ಎಂದರು. 


39 
ಧರ್ಮರಾಯನು ತನ್ನ ಮನಸ್ಸಿನಲ್ಲಿದ್ದು 


ಜನ 
೧೫೧ 0 
ದನ್ನು ಬೈಳಿದನು. ಹಣ್ಣು ಒಂದಾಳು ಎತ್ತರ 
ಮೇಲಕ್ಕೆ ಹೋಯಿತು. ಭೀಮನು ನಿಜ 


ವನ್ನೇ ನುಡಿದನು. ಇನ್ನೂ ಒಂದಾಳು 


Pa 


ಎತ್ತರ ಮೇಲಕ್ಕೆ ಹೋಯಿತು. ಅರ್ಜುನನು 
ಸತ್ಯ ಹ ಆಡಿದನು. ಮತ್ತೂ ಒಂದಾಳು 
ಎತ್ತರ ಹತ್ತಿತು. ನಕುಲ ಸಹದೇವರೂ ನಿಶ್ಚ 


ಯವನ್ನೇ ನುಡಿದರು. ದ್ರೌಪದಿಯೂ ತನ್ನೆ 
ಮನಸ್ಸಿನಲ್ಲಿ ಇದ್ದು ದನ್ನು ಕೊಂಚವೂ 
ಮುಚ್ಚದೆ ಹೇಳಿದಳು. ಹಣ್ಣು ಹೋಗಿ ತನ್ನ 
ಎಡೆಯನ್ನು ಸೇರಿತು. 


ಪಾಂಡವರು ಮಬದುಕಿದೆವೆಂದು ಕೃಷ್ಣ 
ನನ್ನು ಕೊಂಡಾಡಿದರು. ಕೃಷ್ಣನು "ಅಯ್ಯಾ! 
ನನ್ನನ್ನು ಕೆ ಹೊಗಳುವಿರಿ? ಇದು ನೀವು 
ಆಡಿದ ದಿಓದ ಮಹಿಮೆ!” ಎಂದು ಹೇಳಿ 
ದನು. 


40 


೧೨. ಶಿಲಾದಿತ್ಯ 


ಸಾರಂ ಸ ಚಾರ ಸಾ 


ಆತನ ಅರಮನೆಯಲ್ಲಿ ಬುಕು 1 
ವಿತ್ತು. ಆತನು ಯುದ್ಧಕ್ಕೆ ಯೋಗಬೇಕಾ 
ದರೆ ತಾನು ಮಿಂದು ಮಡಿಯುಟ್ಟು ಶುಚಿ 
ಯಾಗಿ ಬಂದು ಆ ಕೊಳವನ್ನು ಪೂಜಿಸು 
ವನು. ಆಗ ಅಲ್ಲಿಂದ ಏಳುಬಣ್ಣದ ಕುದು 
ರೆಯು ಎದ್ದು ಮೇಲಕ್ಕೆ ಬರುವದು. 
ಆತನು ಅದನ್ನು ಹತ್ತಿ ಯುದ ಕ್ಕೆ ಹೋಗು 
ವನು. ಅಲ್ಲಿ ಯಾರ ಆಯುಧವೂ ಆತನನ್ನು 
ಗಾಯ ಪಡಿಸಲಾರದು. ಆತನು ಎಲ್ಲರನ್ನೂ 
ಗೆದ್ದು ಬಿಡುವನು. ಹೀಗೆಯೇ ಆತನು ಎಷ್ಟೋ 
ಯುದ್ಧಗಳನ್ನು ಗೆದ್ದು ಚಕ್ರವರ್ತಿಯಾಗಿ 
ದ್ಹನು. 

ಒಂದು ಸಲ ಅರಸನು ಅಲ್ಲಿ ಪೂಜೆಗೆ 
ಹೋಗುವಾಗ ಹಗೆಯವನು ಒಬ್ಬನು ಬಂದು 


41 

ಕೊಳಕು ಬಟ್ಟೆಯ ಚೂರು ಒಂದನ್ನು 
ಇಟ್ಟುಕೊಂಡಿದ್ದು, ಅದನ್ನು ಆತನಿಗೆ ಕಾಣ 
ದಂತೆ ಉಡಿಯಲ್ಲಿ ಹಾಕಿಬಿಟ್ಟನು. ಅರಸನು 
ಎಂದಿನಂತೆ ಭಕ್ತಿಯ ಬಂದ ಮಾಡಿದರೂ 
ಖಳು ಬಣ್ಣದ ಕುಡುರೆಯು ಬರಲಿಲ್ಲ. 
ಓಹೋ! ಅನೋ ಮೈಲಿಗೆಯಾಗಿರಬಹು 
ದೆಂದು ನೋಡಲು, ಆತನು ಆರಿಯದಂತೆಯೇ 
ಆತನ ಉಡಿಯಲ್ಲಿ ಒಂದು ಚೂರು ಮೈಲಿಗೆ 
ಬಟ್ಟೆಯಿತ್ತು. ಅರಸನಿಗೆ ಆಗ 3 ನದದ 
ಕುದುರೆಯು ಬರದೆ ಇರಲು ಕಾರಣವೇನು 
ಎಂಬುದು ತಿಳಿಯಿತು. ಮತ್ತೆ ಮಿಂದು ಮಡಿ 
ಯುಟ್ಟು ಸೂಜಿಸಿದನು. ಆದರೂ ಕುದು 
ರೆಯು ಬರಲಿಲ್ಲ. ಒಂದು ಸಲ ಮೈಲಿಗೆ 
ಸೋಕಿ, ಕೊಳದ ಮಹಿಮೆಯೇ ಹೋಗಿ 
ಬಿಟ್ಟತು. 


ಅಂದಿನ ದಿನವೂ ಯುದ್ಧನವಿತ್ತು. ಶಿಲಾ 
ದಿತ್ಯನೂ ಹೋದನು. ಆದರೆ ಆತನಿಗೆ 


42 





43 
ಅಂದಿನ ಯುದ್ಧವೇ ಕೊನೆಯಾಯಿಸು. 
ಆತನು ೭೨ಔ£ನ ರಣರಂಗದಿಂದ ಹಿಂತಿರು 
ಗಲೇ ಇಲ್ಬ. ಆತನು ಅಲ್ಲಿಯೇ ಮಡಿದು 
ಹೋದರ. 


೧ ಬಡಗಿಗಳೂ ಆನೆಯೂ. 


ಸನಿಲಾನದಿಯ ತೀರದಲ್ಲಿ ಒಂದು 
ಕಾಡು... ಬಡಗಿಗಣ ಅಲ್ಲಿ ಸುಖವನ್ನು 
ಕುಯ್ಯುತ್ತಿದ್ದರು. ಎಲ್ಲರೂ ತಮ್ಮ ತಮ್ಮ 
ಪಾಡಿಗೆ ತಾವು ತಾವು ಕೆಲಸ ನಣಡುತ್ತಿ 
ದ್ದರು. ಆಗ ಆನೆಯು ಘೀಳಿಟ್ಟಿಂತೆ ಆಗಲು 
ಎಲ್ಲರಿಗೂ ಹೆದರಿಕೆ ಬತ ಮತ್ತೂ 
ಒಂದು ಸಲ ಹಾಗೆಯೇ ಅದೇ ಶಬ್ದ ಕೇಳಿ 
ಸಿತು. ಎಲ್ಲಿಯವರು ಅಲ್ಲಲ್ಲೇ ಅಡಗಿ 
ಕೊಂಡು ಬಿಟ್ಟರ". 


44 


ಒಂದು ದೊಡ್ಡ ಕೊಂಬಿನಾನೆ ಕುಂಟು 
ತಾ, ಬಂತು. ಅದಕ್ಕೆ ಬಲಗಡೆಯ ಮುಂ 
ಗಾಲು ಮುಂದಕ್ಕೆ ಇಡುವುದಕ್ಕೂ ಆಗದಷ್ಟು 
ಗಾತ್ರ ಬಾತುಕೊಂಡಿತ್ತು. ಬಲು ಕಸ್ಟದಿಂದ 
ಆನೆಯು ಆ ಬಡಗಿಗಳು ಇರುವ ತಾವಿಗೆ 
ಬ೦ತು. ಇನ್ನು ಮುಂದೆ ಹೋಗಲಾರದೆ 
ಮಲಗಿಕೊಂಡು ಬಿಟ್ಟಿತು. ಅದು ನೋವಿ 
ನಿಂದ ನರಳುತ್ತಿತ್ತು. 


ಆನೆಯು ಬಾಧೆ ಪಡುತ್ತಿರುವುದು ಬಡ 
ಗಿಗಳಿಗೆ ತಿಳಿಯಿತು. ಮನಸ್ಸು ನಿಲ್ಲದೆ 
ಆದುದು ಆಗಲಿ ಎಂದು ಅನಿತಿದ್ದವನು 
ಆನೆಯ ಬಳಿಗೆ ಹೋದನು. ಅವನು ಹತ್ತಿರ 
ಬಂದರೂ ಆನೆಯು ಏನೂ ಮಾಡಲಿಲ್ಲ. 
ಅವನಿಗೆ ಧೈರ್ಯವಾಗಿ, ಇನ್ನೂ ಹತ್ತಿರಕ್ಕೆ 
ಹೋದನು. ಆನೆಯು ಅವನ ಮುಖವನ್ನು 
ನೋಡಿ, ಕಣ್ಣೀರು ಬಿಟ್ಟಿತು. ಅದನ್ನು 
ನೋಡಿದರೆ. “ನೀನು ಬಂದು ಏನಾಗಿದೆ 


45 
ನೋಡು” ಎಂದು ಹೇಳುವ ಹಾಗೆ ತೋ 
ರಿತು. ಅದೂ ಒಂದು ಸಲ ನರಳಿತು. ಇನ್ನು 
ಸೈರಿಸುವುದು ಅಸಾಧ್ಯವಾಗಿ, ಊದಿದ 
ಕಾಲಿನ ಬಳಿಗೆ ಹೋದನು. ಎಡಗೈಯಲ್ಲಿ 
ಜೀವವನ್ನು ಹಿಡಿದುಕೊಂಡು, ಆ ಕಾಲನ್ನು 
ಹಿಡಿದು ನೋಡಿದರೆ. ಸುಮಾರು ಒಂದು 
ಗೇಣುದ್ದ, ಒಂದು ಹೆಚ್ಚಿರಳು ದಪ್ಪ ಇರುವ 
ನಿಬಿರು ಚುಚ್ಚಿಕೊಂಡಿರುವುದು ಕಂಡು 
ಬಂತು. ಆದರಿಂದ ಆನೆಗೆ ಎಷ್ಟು ನೋವಾ 
ಗಿರಬಹುದೋ ಎಂದು ಅವನಿಗೆ ಕಣ್ಣಿನಲ್ಲಿ 
ನೀರು ಬಂತು. ಕೂಡಲೇ ತನ್ನವರನ್ನು 
ಕರೆಯ ಬಿಸಿ ನೀರು ಕಾಯಿಸಿ ತರಿಸಿ ಅದನ್ನು 
ಹಾಕಿ ತೊಳೆದನು. ಆನೆಗೂ ಕೊಂಚ ಹಿತ 
ವಾಗಿ, ಒಂದು ನಿಟ್ಟುಸಿರು ಬಿಟ್ಟಿತು. ಹಾಗೇ 
ಇನ್ನೂ ಸ್ವಲ್ಪ ಬಿಸಿನೀರು ಹಾಕುತ್ತಿದ್ದು, 
ಕೊನೆಗೆ ಆ ಸಿಬಿರನ್ನು ಕಿತ್ತುಬಿಟ್ಟಿನು. 
ಬಿರು ಈಚೆಗೆ ಬಂದು ಬಿಟ್ಟಿತು. ಆ ವೇಳೆಗೆ 


46 
ಹ್ರರ್ಯಗೊಂಡು ಎಲ್ಲರೂ ಅಲ್ಲಿಗೆ ಬಂದರು. 
ಆ ಾಯದಲ್ಲಿದ್ದ ಕೀವು ರಕ್ತಗಳನ 
ಚೆನ್ನಾಗಿ ಸೂಳೆದು ಅದಕ್ಕೆ ತಮ್ಮ ಲ್ಲಿ: 
ಕ್ಯಾ ಯನ್ನು ಕಾ್‌ದರು. 

೬ ಹುಣ್ಣು ಇರುವುದಕ್ಕೆ ಒಂದು ತಿಂಗಳು 
ಹಿಡಿಯಿತು, ಅದುವರೆಗೂ ಆನೆಯು ಅಲ್ಲಿ 


ಯಿ: ಇತ್ತು. ಬಡಗಿಗಳೂ ಅದಕ್ಕೆ ಆ ಕ 
ನೆ: ಪು ತಂದು ಹಾಕುತ್ತಿದ್ದರು. ಜತೆಗೆ 
“ಪಾಪ! ಎಂದು ತಾವು ತಂದಿದ್ದ ಬುತ್ತಿ 
ಯಲ್ಲೂ ಕೊಂಚಕೊಂಚ ಕೊಡುತ್ತ (ev 


ಆನೆಗೆ ಬಡಗಿಗಳಲ್ಲಿ ಪ್ರೀತಿ ಹುಟ್ಟಿತು. 


ತಳ 


ಆಸೆಯು ಅವರನ್ನು ಬಿಟ್ಟು ಹೋಗಲಾರದೆ 
ಅಆಲಿಯೇ ನಿಂತು ಬಿಟಿತು ಅವರಿಗಾಗಿ 
ದ್‌ ಈ 

ಏನಾದರೂ ಕೆಲಸ ಮಾಡಿಕೊಡಬೇಕೆಂದು 


oO 


ಮ್ಮ್ಮಳನ್ನು ಸಾಗಿಸುವುದು, ಮರ ಎಳೆ 
ಯುವುನು ಮೊದಲಾದ ಕೆಲಸಗಳನ್ನು 
ಮಾಡಿಕೊಡುತ್ತಿತ್ತು. ಬಡಗಿಗಳ ಮಕ್ಕಳು 


47 


ಯಾವತ್ತಾನರೂ ಬಂದರೆ ಅವರನ್ನು ಬೆನ್ನಿನ 
ಮೇಲೆ ಕೂಡಿ ಸಿಕೊಂಡು ಬಾ: 


೧೪ ರಾಮೂ ಶ್ಯಮೂ. 
ರಾಮೂ ಶ್ಯಾಮೂ ಇಬ್ಬರೂ ಒಳ್ಳೆಯ 
ಸಂಗಾತಿಗಳು. ಇವಾವಾಗಲು ಅವರು ಜತೆ 
ಯಳ್ಲೇ ಇರುವರು. ಅಡುನಾಗ ಇಬ್ಬರೂ 
ಒಟ್ಟಿಗೆ ಆಡುವರು. ಓಡುವಾಗ ಅದೂ 
ಓದುವರು ಆದರೂ ಇವರಿಬ್ಬರಿಗೂ ಒಂದು 
ಬೆಂದಸಿತ್ತು ರಾಮು ಹೊತ್ತಿಗೆ ಸರಿಯಾಗಿ 
ಶಾಲೆಗೆ ಬರುವನು. ಶ್ಯಾಮು ಹೊತ್ತು 
ಗಾಗಿಯೇ ಬರುವನು. ಎಂಟು ಘಂಟೆಗೆ 
2... ಎಂಟೂವರೆಗೆ ಬರುವನು 
ಮಹಾರಾಜರ ವರ್ಧಂತಿ ಬಂತು. 
ಉ ಸು ಜಟ ಬಂದು “ ಈ ದಿನ ಎಲ್ಲ 
ರಗಣ ಲಾಡು ಕೆಣಡುತ್ತದೆ. ಎಲ್ಲರೂ 
ಮೂರು ಘಂಟೆಯ ವೇಳೆಗೆ ಸರಿಯಾಗಿ 


48 

ಇಲ್ಲಿಗೆ ಬಂದು ಇರಚೇಕು'' ಎಂದು 
ಹೇಳಿದರು. 

ರಾಮೂಗೆ ಗೊತ್ತು ಶ್ಯಾಮು ಹೊತ್ತಾಗಿ 
ಬರುತ್ತಾನೆ ಎಂದು. ಆದರೆ ಶ್ಯಾಮೂಗೆ 
ಲಾಡು ತಪ್ಪಿ ಹೋಗುವುದು ಅವನಿಗೆ ಇಷ್ಟ 
ವಿಲ್ಲ. ಅದಕ್ಕಾಗಿ ಅವನು ಶ್ಯಾಮು ಮನೆಗೆ 
ಒಂದೂವರೆಗೇ ಹೋದನು, ಅವನು ಇನ್ನೂ 
ಊಟವೇ ಮಾಡಿರಲಿಲ್ಲ. “ ಶಾಲೆಗೆ ಬರು 
ವುದಿಜಭನೇನೋ? ಲಾಡು ಕೊಡುತ್ತಾರೆ” 
ಎಂದನು." ಹೌಓಪ್ಪ! ಬೇಗ ಹೋಗಬೇಕು'' 
ಎಂದು ಶ್ಯಾಮೂ ಅವಸರಪಟ್ಟು, ಬೇಗ 
ಬೇಗ ಊಟಮಾಡಿದನು. ಮಡಿಬಟ್ಟಿ ಗಳನ್ನು 
ಉಟ್ಟು ತೊಟ್ಟು ಕೊಂಡನು. ಮೂ ಜತೆ 
ಯಲ್ಲಿ ಶಾಲೆಗೆ ಬಂದನು. ಅವನಿಗೆ, ಏನೋ 
ಬಹಳ ಜಾಗ್ರತೆ ಬಂದಂತೆ ಇದ್ದರೂ, ಎರಡೂ 
ಮುಕ್ಕಾಲು ಘಂಟೆಯಾಗಿತ್ತು. ಶ್ಯಾಮು 
ಹೊತ್ತಿಗೆ ಸರಿಯಾಗಿ ಬಂದುದು ಎಲ್ಲರಿಗೂ 


19 

ಆಶ್ಚರ್ಯ. ಮೂರು ಫಘಂಟಿಗೆ ಸರಿಯಾಗಿ 
ಫಘಂಟೆಯು ಬಾರಿಸಿತು. ಹುಡುಗರೆಲ್ಲರೂ 
ಬಂದು ಶಾಲೆಯ ಅ: ಗಳದಲ್ಲಿ ಸೇರಿದರು. 
ಉಪಾಧ್ಯಾಯರು ಬಾಗಿಲಲ್ಲಿ ನಿಂತು, ಒಬ್ಬೊ 
ಬೃರಿಗೆ ಒಂದೊಂದು ಲಾಡು ಕೊಟ್ಟು 
ಕಳುಕಿಸಿದರು. 

ರಾಮೂ ಶ್ಯಾಮೂ ಲಾಡುವನ್ನು ಈಸಿ 
ಕೊಂಡು ಈಚಿಗೆ ಬಂದರು. ಬಾಗಿಲಲ್ಲಿ 
ಭೀಮನು ಅಳುತ್ತ ನಿಂತಿದ್ದನು. ಉಪಾ 
ಧ್ಯಾಯರು “ ನಿನಗೆ ಅದೇ ಶಿಕ್ಷೆ! ಕೊಡು 
ವುದಿಲ್ಲ ಹೋಗು” ಎನ್ನುತ್ತಿದ್ದರು. ಭೀಮನು 
ಅಳುತ್ತಿದ್ದನು. ರಾಮುವು “ ಶ್ಯಾಮೂ! 
ನೋಡಿದೆಯಾ? ನಿನಗೂ ಹೀಗೆ ಆಗಬೇಕಾ 
ಗಿತ್ತು. ನೀನು ನಿತ್ಯ ಬರುತ್ತಿದ್ದ ಹಾಗೆ 
ಇವನು ಹೊತ್ತುಮೀರಿ ಬಂದನು. ಇವನಿಗೆ 
ಲಾಡು ತಪ್ಪಿ ಹೋಯಿತು” ಎಂದನು. 

ಆವತ್ತು ಅವನಿಗೆ ತಾನು ಮಾಡುತ್ತಿದ್ದ 
ತಪ್ಪು ತಿಳಿಯಿತು. “ ನಿತ್ಯವೂ ಹೊತ್ತಿಗೆ ಸರಿ 


50 


ಯಾಗಿ ಶಾಖೆಗೆ ಹೋಗು'' ಎಂ 
ತಾಯಿಗಳು ಹೇಳುತ್ತಿನ್ದರು. ವನೂ ಹೂ 
ನಿರಿದುಕೂಗದಿ ನು ಆಸ 
ಅವನಿಗೆ ತಿಳಿಯಿತು. ಇನ್ನು ಮೆ:ಲೆಯಾವ 
ತ್ತೂ ಹೊತ್ತುಹೋಗಿ ಶಾಲೆಗೆ ಹೋಗುವು 
ದಿಲ್ಲಎಂದು ಮ: ಸ ಸಕ್ರಿ ಗಟ್ಟಿ | 


3 KN) 
ಅದೇ ಮೇರೆಗೆ ೫ ಇತ್ರಿಗೆ 7 ಎತ ತಳಾ) ಸೆ 


ಲಾರ ಭಿಸಿದನು. 
ಈಗ ಅದೇ ಶ್ಯಾಮು ದೊಡ್ಡ ವ್ಯಾಪಾ 
ರಿಯಾಗಿದ್ದಾ`. ಈಗ ಅವನನನ್ನು ಕೇಳಿದರೆ 
“ ಹುಡುರು ಯಾವಾಗಲೂ ಹೊತ್ತು, 
ಲ| 


ಖಾಲ ಹೋಗಬಾರದು'' ಎಂದ 
ಕಥೆಯನ್ನು ಹೇಳುತ್ತಾನೆ 


ಓ 
01 
a | 


RATAN MIiIsRI1 HALWA 


A Sovereign Remedy for all the 1115 
The Human Flesh Is heir to. 


This Halwa containing as it does, rare 
medicinal drugs and herbs, eradicates all ner- 
vous disorders: acts as a sure remedy for 
chest pain, indigestion and cough removes 
physical lassitude and brain fag: purifies the 
blood: strengthens the nerves: and imparts a 
new tone and vigour to the entire human 


body. 
Price: Rs. 5-0-0 per llb. tin. 


Rs. 2-8-0 per 1lb. tin. 
APPLY TO:— 
Ratan Misri Danot, 


Chowdeswari Temple Streat- 


Nagarthpet Bangalore City 





ಮಕ್ಕಳಿಗೆ ಬೇಕಾದ ಪುಸ್ತಕಗಳು 
ಕಂದನ ಕಥೆಗಳು. 
ಬುದಿಯ ಕಥೆಗಳು. 
ಮಕ್ಕಳ ಪುಸ್ತಕ. 


ಎಲ್ಲ್ಲಾ ಪುಸ್ತಕ ವ್ಯಾಪಾರಿಗಳೆಲ್ಲಿಯೂ ದೊರೆಯುತ್ತವೆ. 


* ವೈದ್ಯರಿಗೊ ರೋಗಿಗೆ . ಆಜಸ್ಳ ಅಬ ನಹ್‌ಹೆಧಿಗೆಳು. 


ಷರಾ:-ಎಲ್ಲಾ ಔಷಧಿಗಳೂ ನಮ್ಮ ವೈದ್ರಶ.ಲೆಯಲ್ಲಿ ನಿತ್ಯವೂ ಅನೇ 
ವೂ ಅನು 


೫13) - ರಾಣಿ > 
ಸಿದೆ ಎರ ಪಹಾಡಧಗಳಾಗಿವೆ 


ಕರೊ”ಗಿಗಳಿಗೆ ಕೊಟ್ಟು ಚೆನ್ನಾಗಿ ಗುಣಿ ಕಂಡುಬಂದ ಶಾಸ್ತ್ರೀಯ 

7 ಸ್ಟಾರ್‌ ಪಾರ್ನ್‌ ಮೈಸೂರು ಟೂತ್‌ಪೌಡರ್ಸ್‌ (ತ್‌ುವುಡಿಗಳು), 
(1) ಉಪ್ಪಿನ ಹೆಳುಸ್ರತಿ (ಹೆಲುಗಳೆ ಆರೋಗ್ಗಕ್ಕೆ):--ಹಲ್ಲುಗಳೆ ಕೊಳೆಯ 
ನ್ನು ತೆಗೆದು, ಬಾಯ ದುರ್ವಾಸನೆಯನ್ನು ಹೋಗಲಾಡಿಸಿ ನಾಲಿಗ್ಗೆ ರುಚಿ 
ಯನ್ನೂ ಹೆಸಿವೆಯನ್ನೂ ಉಂಟುಮಾಡುತ್ತದೆ. (1) ಸುವಾಸನೆ ಸಿಹಿ ಹಲ್ಲು 
ಪುಡಿ (ಸ್‌ಲುಗಳ ಸ್ವಚ್ಚತೆಗೆ); --ಘಮಘಮಿಗಿವ ಸುವಾಸನೆ ಮನೋಹರ 
ನಾದ ರುಚಿ ಸುತ್ತು ಬಣ್ಣ ಗಳಿಂದ ಕೂಡಿ ಹಲ್ಲುಗಳನ್ನು ನೈಚ್ಛವಾಗಿರುವಂ 
ತೆ ಮಾಡುತ್ತದೆ. ಕ್ರಯ, ಪೊಟಿ 1ಕ್ಷೆ೧ ಷೈ 12ಕ್ಕೆ ೧-7-೧, ದೊಡ್ಡ 
ಡಬ್ಬಿ, | ಕ್ಲೆ () ? (,. (111) ದೆಂತಠಾಮು ತಚೊರ್ಣ (ಹಲ್ಲುಗಳ ಸರ್ವರೋಗ 
ಗಳಿಗ್ರೆ:--ಹಲುಗಳಿಂದ ರಕ್ತ, ಕೀನ ಬರುವಿಕೆಯೂ; ಹೆಲ್ಲುಗಳ ನೋವ್ರ, 
ಚಳಕೂ; ರಗಳು ಸವೆಯುವಿಕೆ, ಸೀಳಿ ಹೋಗುವಿಕೆ, ರಂಧ್ರಬೀಳುವಿಕೆ ಅ 
ಲ್ಲಾಡುಇಕೆ ಇತಾದಿ ಎಲ್ಲಾ ದಂತ ಮಹಾರೋಗಗಳೂ ಈ ದಂತಾಮೃತವ 


ನ್ನು ತಗಲಿಸಿದಕೂಡಲೆ ಗುಣವಾಗುತ್ತಾ ಬರುವುವು ಕ್ರಯ, ಡಬ್ಬಿ 1ಕ್ಕೆ3೮, 
ಮೈಸೂರು ಆಯುರ್ವೇದಿಕ್‌ ಫಾರಸಿ, 
ಲ್ಯಾನ್ಸ್‌ಡೌನ್‌ ಬಿಲ್ಲಿಂಗ್‌, ಮೈಸೂರು. 





ಕರ್ಣಾಟಕ ಸಿಕ್ಸರ್‌ ಕಾರ್ಪೊರೇರ್ಷ ಲಿಮಿಟಿಡ್‌ 
೬೬, ಚಿಕ್ರಸೇಟ್ಕೆ ಬೆಂಗಳೂರು ನಗರೆ 


ಸೌಂದರ್ಯದ ಖನಿಯಾದ ಕರ್ನಾಟಕದಲ್ಲಿ 
ಸಿನಿಮಾ ಫಿಲ್ಮುಗಳನ್ನು ತಯಾರಿಸುವುದಕ್ಕೆ ಹೊರಟಿರುಒ 
ಮೊದಲನೆಯ ಸಂಘ. 
ಹೆಚ್ಚು ನಿಚಾರಗಳಿಗೆ ಬರೆಯಿರಿ 


